ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ 
(ಪ್ರವಾಸ ಕಥನ) 


ಡಾ| ವಿಜಯಾಸುಬ್ದರಾಜ್‌ 


ಅಭಿಲಾಷ್‌ ಮುಂಡಾಲ ಪ್ರಕಾಶನ 
ನಂ.46113, ವಿನಾಯಕನಗರ 
ಇಮ್ಮಡಿಹಳ್ಳಿ ಅಂಚೆ, ಬೆಂಗಳೂರು - 66 


SWARGA DEEPADA KANASINA BENNERI - a 
Travelogve by Dr. Vijaya Subbaraj, Published by Munda 
Prakashana, No. 46/113, Vinayakanagara, Immadi Halli Post, 
Bengaluru - 66, M : 8453473419. 


First Impression - 2000 
Revised Second Impression - 2010 


Rights : Author 
Pages : 72 
Price : Rs. 60/- 


Paper used : 70 GSM Maplitho 


Printed : 


ಸ್ಟಾನ್‌)೫( ಪಂಟ 


5/೦೧ printers 


Ph: 080 2674 2233 


ನನ್ನ ಮಾತು 


ಇದು ನನ್ನ ಮೊಟ್ಟ ಮೊದಲ ಪ್ರವಾಸ ಕಥನ. ಸುಮಾರು ಹತ್ತು ವರುಷಗಳ ಹಿಂದೆ 
ನನ್ನ ಕಾಲೇಜಿನ ಪ್ರಾಣಿ ಶಾಸ್ತ್ರ ವಿಭಾಗದಿಂದ ಪ್ರಾಣಿ ಶಾಸ್ತ್ರ ವಿದ್ಯಾರ್ಥಿಗಳಿಗಾಗಿ ಶೈಕ್ಷಣಿಕ 
ಪ್ರವಾಸವನ್ನು ಏರ್ಪಡಿಸಲಾಗಿತ್ತು. ಅಂಡವರಾನ ಸಮುದ್ರ ಸಂಪತ್ತಿನ ಆಗರ. ಅನೇಕ 
ಸಮುದ್ರ ಜೀವಿಗಳ ಮಾದರಿಗಳು, ಹವಳ ಬಳ್ಳಿಗಳು, ಶಂಕಗಳು, ಕಪ್ಪೆ ಚಿಪ್ಪುಗಳು - 
ಹೀಗೆ ಬೇಕಾದ್ದೆಲ್ಲವನ್ನೂ ಸಂಗ್ರಹಿಸುವುದಕ್ಕೆ ಅವಕಾಶವಿರುವ ದ್ವೀಪ ಅದು. ನಾನು ಸಾಹಿತ್ಯದ 
ಆದ್ಯಾಪಕಿಯಾಗಿದ್ದರೂ ಅವುಗಳ ಅದ್ಯಯನದಲ್ಲಿ ಆಸಕ್ತಿ ತಳೆದಿದ್ದ ಕಾರಣ ಮತ್ತು ಆ 
ದ್ವೀಪ ನಿಸರ್ಗ ಸೌಂದರ್ಯಧಾಮವೆನಿಸಿದ್ದರಿಂದ ಭೂಲೋಕದ ಸ್ಪರ್ಗವೆಂಬ ನಂಬಿಕೆಯಿಂದ 
ಅದನ್ನು ನೋಡಲೇಬೇಕೆಂದು ಹಟ ತೊಟಿದ್ದೆ. ಜೊತೆಗೆ ಸಮುದ್ರ ಪ್ರಯಾಣದ ಅನುಭವದ 
ರೋಮಾಂಚನಕ್ಕಾಗಿ ನಾನೂ ಅವರೊಂದಿಗೆ ಹೊರಟೆ. ಆ ಅವಧಿಯ ನನ್ನ ಅನುಭವಗಳು 
ನನಗೆ ಅಮೂಲ್ಯವೆನಿಸಿ ದಾಖಲೆಂಯಾಗಲು ೦ರೋಗ್ಯವೆನಿಸಿ ಈ ಪ್ರವಾಸ ಕಥನವನ್ನು 
ಹಿಂತಿರುಗಿದ ಕೂಡಲೇ ಬರೆದೆ. ಬಿಡಿ ಲೇಖನಗಳಾಗಿ ಒಂದೆರಡು ಕಡೆ ಪ್ರಕಟಿಸಿದೆ. 
ಒಂದು ಸುದೀರ್ಫ ಲೇಖನಕ್ಕೆ ಬಹುಮಾನವೂ ಬಂತು. ನನಗೆ ಇದನ್ನು ವಿಸ್ತರಿಸಿ ಕೆಲವು 
ವೈಯಕ್ತಿಕ ಅನುಭೂತಿಗಳನ್ನೂ ಸೇರಿಸಿ ವಿದ್ಯಾರ್ಥಿಗಳ ಜೊತೆಗಿನ ಪ್ರವಾಸದ ಅನುಭವ. 
ಮಾಮೂಲಿ ಪ್ರವಸದ ಅನುಭವಕ್ಕಿಂತ ಭಿನ್ನವೆನಿಸಿ ನನಗೆ ಬರೆಯಲು ಪ್ರೇರಣೆಯಾಯಿತು. 
ಇತಿಹಾಸ, ಭೂಗೋಳ ಇತ್ಯಾದಿ ಅನ್ಯ ವಿವರಗಳಿಗೆ ಹೆಚ್ಚಿನ ಒತ್ತುಕೊಡದೆ ಅಗತ್ಯಕ್ಕೆಷ್ಟು 
ಬೇಕೋ ಅಷ್ಟನ್ನು ಮಾತ್ರವೇ ಬಳಸಿಕೊಂಡು ಈ ಕೃತಿಯನ್ನು ಸಿದ್ಧಪಡಿಸಿದ್ದೇನೆ ಮತ್ತು 
ಈಗ ಸಹೃದಯ ಓದುಗರ ಮುಂದಿಡುತ್ತಿದ್ದೇನೆ. 


ರಮಣಶ್ರೀ ಪ್ರಕಾಶನದ ಶ್ರೀ ಜಯಪ್ರಕಾಶ ಹೆಗಡೆಯವರು ದೊಡ್ಡ ಮನಸ್ಸಿನಿಂದ 
ಈ ಕೃತಿಯ ಪ್ರಕಟಣೆಗೆ ಮುಂದೆ ಬಂದರು. ಎಷ್ಟೋ ಕಾಲ ಅಜ್ಞಾತ ಮೂಲೆ ಸೇರಿದ್ದ ಕೃತಿ 
ಇಂದು ಅವರಿಂದಾಗಿ ಬೆಳಕು ಕಂಡಿದೆ. ಅದಕ್ಕಾಗಿ ಅವರಿಗೆ ನನ್ನ ಅನ೦ತ ಕೃತಜ್ಞತೆಗಳು. 
ನನ್ನದೇ ಆದ ಎಂ. ಇ. ಎಸ್‌. ಕಾಲೇಜಿನ ಪ್ರಾಣಿಶಾಸ್ತ್ರ (ಜೀವ ಶಾಸ್ತ್ರ) ವಿಬಾಗದ 
ಅಧ್ಯಾಪಕರಾದ ಡಾ| ಪುರುಷೋತ್ತಂ, ಡಾ ಲೀಲಾ, ಸಹಾಯಕರಾದ ಗೋಪಾಲರಾಜು 
ಮತ್ತು ಅದೇ ವಿಬಾಗದ ಪ್ರೀತಿಯ ವಿದ್ಯಾರ್ಥಿಗಳು ನನ್ನ ಅನುಬ'ವಗಳನ್ನು ವಿಸ್ತರಿಸಿ 
ಬಣ್ಣಗಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ನನ್ನ ದನ್ಯವಾದಗಳು. 


ಈ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟ ಶ್ರೀ ವಿದ್ಯ ಪ್ರಿಂಟರ್ಸ್‌ ಅವರಿಗೂ 
ಅಂದವಾಗಿ ಮುಖಪುಟವನ್ನು ಸಿದ್ಧಪಡಿಸಿದ ಶ್ರೀ ಶಶಿಧರ್‌ ಅವರಿಗೂ ನನ್ನ ಧನ್ಯವಾದಗಳು. 


ಈ ಕೃತಿಂಯುನ್ನು ಓದಿ ಅನುಬ'ವಗಳನ್ನು ಹಂಚಿಕೊಳ್ಳತ್ತಿರುವ ಎಲ್ಲ ಸೆಹೃದಂರ 
ಓದುಗರಿಗೂ ನನ್ನ ವಂದನೆಗಳು. 


ಡಾ| ವಿಜಯಾ ಸುಬ್ಬರಾಜ್‌, 
ನಂ. 347, 13ನೇ "ಬಿ' ಕ್ರಾಸ್‌ 
ವೈಯಾಲಿಕಾವಲ್‌ 
ಬೆಂಗಳೂರು 


ಸರ್ಗ ದ್ವೀಪದ ಕನಸಿನ ಬೆನ್ನೇರಿ 


ಸುವರಾರು ವರ್ಷಗಳಿಂದ ಬಗೊಮಿಂಶು ಮೇಲಿನ ಸ್ವರ್ಗ ದ್ವೀಪವೆನಿಸಿಕೊಂಡ 
ಅಂಡಮಾನಕ್ಕ ಹೇಗಾದರೂ ಮಾಡಿ ಸಾಯುವ ಮುನ್ನ ಒಮ್ಮೆ ಹೋಗಿಬರಬೇಕು ಎಂದು 
ಕೊಂಡಿದ್ದೆ: ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಬದಲ್ಲಿ ಅಂಡಮಾನದ ಹೆಸರಿಗೆ 
ಒಂದು ಪ್ರಾಮುಖ್ಯತೆ ಅಂಟಿಕೊಂಡಿತ್ತು. ನಮ್ಮ ಜನ ಅಮೆರಿಕಾ ಇಂಗ್ಲೆಂಡ್‌ಗಳಿಗೆ ಲಗ್ಗೆ 
ಹಾಕುತ್ತಾರಾದರೂ ನಮ್ಮದೇ ಆದ ಅಂಡಮಾನ್‌ ನಿಕೋಬಾರ್‌ ದ್ವೀಪ ಸಂಕೀರ್ಣದ 
ಸೊಬಗಿಗೆ ಮಾರುಹೋಗದಿರುವುದು ನನಗೆ ಆಶ್ಚರರ್ಯವೆನಿಸಿತ್ತು. ಮುತ್ತು ರತ್ನ ಹವಳ 
ಭಂಡಾರವನ್ನೇ ತನ್ನ ಬಸಿರಲ್ಲಿ ಅಡಗಿಸಿಟ್ಟುಕೊ೦ಡ ಬಂಗಾಳಕೊಲ್ಲಿ ಸಮುದ್ರದ ನಡುವೆ 
ಪಬ್ಚೆಯ ಪದಕದಂತೆ ಮಿರ ಮಿರನೆ ಹೊಳೆವ ಆ ದ್ವೀಪದ ಚೆಲುವು ನನ್ನನ್ನು ಉನತ್ತವಾಗಿಸಿತ್ತು. 
ರತ್ನ ಭಂಡಾರದ ಜೊತೆಗೆ ಬಗೆ ಬಗೆಯ ಜೀವರಾಶಿ” ಅಂದಕ್ಕೆ, ಅಧ್ಯಂಶನಕ್ಕೆ ಒದಗಿ 
ಬರುವ ವೈವಿದ್ಯಮಂರು ಜಲಚರ ಮಾದರಿಗಳನ್ನು ಸಂಗ್ರಹಿಸಿ ಕಾಲೇಜಿನ ಪ್ರಂಯೋಗ 
ಶಾಲೆಯನ್ನು ಶ್ರೀಮಂತಗೊಳಿಸಬಹುದಾದ ಅವಕಾಶಗಳಿತ್ತು. ಅದಕ್ಕಾಗಿಯೇ ನಾನೂ ನನ್ನ 
ಗೆಳತಿ ಲೀಲಾ ಪ್ರಿನ್ಸಿಪಾಲರನ್ನು ಕಾಡಿ ಬೇಡಿ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ನೀಡುವಂತೆ 
ಮಾಡಿದೆವು. ಸುಮಾರು ಒಂದು ತಿಂಗಳ ಕಾಲ ಸಿದ್ಧತೆಗಳನ್ನು ನಡೆದವು. ಅಂಡಮಾನದ 
ಬಗ್ಗೆ ನಾನು ತಿಳಿದುಕೊಂಡಿದ್ದದ್ದು ಕೇವಲ ಶೇಕಡ 10 ರಷ್ಟು. ಅದಕ್ಕಾಗಿಯೇ ಅಂಡಮಾನಿನ 
ಬಗ್ಗೆ ತಲೆಕೆಡಿಸಿಕೊಳ್ಳತೊಡಗಿದೆ. ಎನ್‌ಸೈಕ್ಲೋಪೀಡಿ೦ಂರಾಾ, ಮತ್ತು ಇತರೆ ಪುಸ್ತಕಗಳ 
ಪುಟಗಳನ್ನು ತಿರುವಿ ಹಾಕಿ ಒಂದಷ್ಟು ಮಾಹಿತಿ ಸಂಗ್ರಹಿಸಿದೆ. 


ಸ೦ಗ್ರಹಿಸಿದ್ದಿಷ್ಟು : - 


ಬಂಗಾಳ ಕೊಲ್ಲಿಯ ನಡುಗಡ್ಡೆಂಯಂತೆ ಕಾಣುವ ಅಂಡಮಾನ್‌ ಮತ್ತು ನಿಕೋಬಾರ್‌ 
ಸಣ್ಣ ಮತ್ತು ದೊಡ್ಡದಾದ ದ್ವೀಪ ಸಮುದಾಂರುವನ್ನು ಒಳಗೊಂಡಿವೆ. ಇವೆರಡೂ 190 
ಕಿ.ಮೀ ಉದ್ದದ ಸಮುದ್ರ ರೇಖೆಯಿಂದ ಬೇರ್ಪಡಿಸಲಾಗಿದೆ. ಈ ಅಂಡಮಾನ್‌ ಹೆಸರೇ 
ವಿಚಿತ್ರವೆನಿಸುತ್ತದೆ. ಯಾವ ಬಾಷೆಯಿಂದ ಬಂದಿತೋ ಹೊಳೆಯುವುದೇ ಇಲ್ಲವಾದರೂ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 1 


ವಿದ್ಧಾಂಸರನೇಕರು ತಮತಮಗೆ ತೋಚಿದಂತೆ ಹೆಸರಿನ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಆದರೆ 
ಮಲಂಯುನ್‌ ಬಾಷೆಯಲ್ಲಿ ಕಪಿಗೆ, "ಹ೦ಡುವರಾನ್‌' (ಹನುಮಾನ್‌) ಎಂದಿದ್ದು ಕ್ರಮೇಣ 
“ಅ೦ಮೇನಿಯಾ "ಅಂಡಮೇನಿಯಾ' ಆಗಿ ಕಡೆಗೆ "ಅಂಡಮಾನ್‌' ಎಂದು ಉಳಿಯಿತು. 


ಈ "ದ್ವೀಪ ಸಂಕೀರ್ಣದ ಇತಿಹಾಸವೇ ನಿಗೂಡ'ವಾದದ್ದು. ಇಲ್ಲದ್ದ ಜನವೆಂದರೆ 
ಮಂಗೋಲಿಂಯನರು, ನೀಗ್ರೋ ಜನಾಂಗದವರು. 18ನೇ ಶತಮಾನದವರೆಗೂ ಮುಖ್ಯ 
ಬೂ ಪ್ರದೇಶದಿಂದ ಬೇರೆಂಯಾಗಿ೦ಕೇ ಉಳಿದಿತ್ತು. ಕೇವಲ ಭೂಪಠಗಳಲ್ಲಿ ಮಾತ್ರವೇ 
ಗುರುತಿಸಲಾಗಿತ್ತು. ನಿಕೋಬಾರ್‌ ದ್ವೀಪಗಳೊಡನೆ ಬಹಳ ಹಿಂದಿನಿಂದಲೂ ವ್ಯಾಪಾರ 
ಸಂಬಂದ್‌ ಸಾಗಿಬಂದಿತ್ತು. ಪೋರ್ಚುಗೀಸ್‌ ಪಾದ್ರಿಗಳು, ಕ್ರೈಸ್ತ ಧರ್ಮ ನಿಕೋಬಾರಿಗಳಿಗೆ 
ಅಂದಿನಿಂದಲೂ ಪರಿಚಿತವೇ! ಆದರೆ ಯುರೋಪಿನ ಸಮುದ್ರ ಸಾಹಸಿಗಳಿಗೆ ಮತ್ತು 
ಮಿಷನರಿಗಳಿಗೆ ಕೇವಲ 17, 18ನೇ ಶತಮಾನಗಳಿಂದ ಮಾತ್ರವೇ ಪರಿಚಯ ಸಾಧ್ಯವಾಯಿತು. 


ಅಂಡಮಾನಿನ ಕಣ್ಣು ಕುಕ್ಕುವ, ಜೊಲ್ಲು ಸುರಿವಂತೆ ಮಾಡುವ ಸಸ್ಯ ಸಂಪತ್ತು, 
ಜೀವ ಸಂಪತ್ತು ಫ್ರೆಂಚರನ್ನು ಡೇನರನ್ನು ಪ್ರಶಿಯನ್‌ ಮತ್ತು ಆಫ್ರಿಕಾದವರನ್ನುಆಕರ್ಷಿಸಿದರೂ 
ಅವರು ಯಾರಿಗೂ ಅಂಡಮಾನ್‌ ಅಷ್ಟೊಂದು ಸುಲಭವಾಗಿ ವಶವಾಗಲಿಲ್ಲ. ಆದರೆ ನರಿ 
ಬುದ್ಧಿಯು ಬ್ರಿಟಿಷರು ಏನನ್ನಾದರೂ ವಶಪಡಿಸಿಕೊಳ್ಳಬಲ್ಲರೆಂಬುದಕ್ಕೆ 1869ರಲ್ಲಿ 
ಅಂಡಮಾನನ್ನು ಸ್ವಾಧೀನ ಪಡಿಸಿಕೊಂಡರು. 


"ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ'ವೆ೦ಬ೦ತೆ 1788 ರಲ್ಲಿ ಬಾರತದ ಗವರ್ನರ್‌ ಜನರಲ್‌ 
ಆಗಿದ್ದ ಲಾರ್ಡ್‌ ಕಾರ್ನ್‌ವಾಲೀಸ್‌ ತಲೆಯಲ್ಲಿ ಅಂಡಮಾನನ್ನು ವಸಾಹತೀಕರಣಗೊಳಿಸುವ 
ಉಪಾಂತು ಸುಳಿಯಿತು. ಬ್ರಿಟಿಷ್‌ ಕಾಲೊನಿ ಅಥವಾ ವಸಾಹತಿಗೆ ಅತ್ಯಂತ ಸೂಕ್ತ 
ಪ್ರದೇಶವೆನಿಸಿತು. 


ಸರಿ. 1789 ರಲ್ಲಿಯೇ ಚಾತಮ್‌ ದ್ವೀಪದಲ್ಲಿ (ಪೋರ್ಟ್‌ಬ್ಲೇರ್‌ನ ಬಳಿ) ಜ್ರಿಟಿಷ್‌ 
ಸ್ಥಾವರ ಎದ್ದೇಬಿಟ್ಟಿತು. 1824ರಲ್ಲಿ ಮೊತ್ತ ಮೊದಲ ಬ್ರಿಟಿಷ್‌ ತುಕಡಿಯೊಂದು ಕಾರ್ನ್‌ವಾಲ್ಲಿಸ್‌ 
ಪೋರ್ಟ್‌ ಬಳಿ ನೆಲೆಗೊಂಡಿತು. ಆದರೆ ಅಲ್ಲಿನ ಮೂಲನಿವಾಸಿಗಳು ಆ ಸೈನ್ಯದ ಮೇಲೆ 
ಬಿದ್ದು ಹಣ್ಣುಗಾಯಿ ನೀರುಗಾಯಿ ಮಾಡಿದರು. ಈ ಬ್ರಿಟಿಷ್‌ ಜನಾಂಗಕ್ಕೂ ಅಂಡಮಾನಿಗೂ 
ಒಂದು ವಿಶೇಷ ಬಗೆಯ ರಾಜಕೀಯ ಸಂಬಂಧವಿದೆ. ಅಂಡಮಾನ್‌ ನಮ್ಮದೇ ಭಾರತದ 
ಬಾಗವಾಗಿದ್ದರೂ ನಮಗೇ ದಂಡನೆ ನೀಡಲು ಇದನ್ನೇ ಕೇಂದ್ರವಾಗಿ ಬಳಸಿಕೊಂಡದ್ದು 
ದುರಂತ ವ್ಯಂಗ್ಯವಾಗಿದೆ. 


ಸದ್ಯಕ್ಕೆ ಇಷ್ಟು ಸಾಕೆನಿಸಿತು. ಅಲ್ಲಿಗೇ ಹೋದ ಮೇಲೆ ಖುದ್ದಾಗಿ ನೋಡಿ ಅದರ 
ಬಗ್ಗೆ ತಿಳಿದು ಕೊಳ್ಳುವುದೆನಿಸಿತು. ಪ್ರಾಚೀನ ಕಾಲದಿಂದಲೂ ಜನ ಸಂಪರ್ಕದಿಂದ ದೂರವಾಗಿ 
ಕಡಲಾಚೆಯ ಕಾಡುಗುಡ್ಡಗಳಲ್ಲಿ ಆದಿ ಮಾನವರಂತೆ ಬದುಕುತ್ತಿರುವ ಜನಾಂಗಗಳಾದ 
ಜಾರುವಾ, ಓಂಗೆ, ಸೋಂಬಿಂರುನ್‌ ಮುಂತಾದ ಜನ ಜಾತಿಗಳಿವೆ. ಅವರನ್ನು ಕಾಣಬೇಕು. 
ಇಲ್ಲವೇ ಅವರ ಬಗ್ಗೆ ಅಲ್ಲಿನ 10001081081 Survey of India ದ ಮೂಲಕ 
ತಿಳಿದುಕೊಳ್ಳಬೇಕೆಂದು ತೀವರ್ನಾನಿಸಿದೆ. 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 2 


ಕನಸುಗಳನ್ನು ಕಾಣತೊಡಗಿದ್ದು ದ 


ಅಂಡಮಾನ್‌ ನನಗೊಂದು ಅಬ್ಬೆಷನ್‌ ಅಥವಾ ಗುಂಗಿನಂತೆ ಕಾಡಿತು. ಅಂಡಮಾನದ 
ಬಗ್ಗೆ ಕವಿತೆಗಳು ಕುಣಿದಾಡಿದವು; ಕನಸುಗಳು ಸುಳಿದಾಡಿದವು. ಸುಮಾರು ಹದಿನೈದು 
ದಿನಗಳಿಂದಲೂ ನಿದ್ದೆಯಿಲ್ಲ. ನಮ್ಮ ಕಲ್ಪನೆಯ ಸ್ಪರ್ಗ ದ್ವೀಪವಾದ ಅಂಡಮಾನಿಗೆ ಹೋಗುವ 
ತೀವರ್ರಾನ ಗಟ್ಟಿಂಾದಾಗಿನಿಂದ್‌ ಏನೋ ಒಂದು ಬಗೆಂಶು ಖುಷಿ ; ಸಂಬ್ರಮ ; 
ರೋಮಾಂಚನ, -ಒಂದು ಕಡೆಗಾದರೆ ! ಸಮುದ್ರ ಪ್ರಯಾಣದ ಬೀತಿ ಒಳಗೊಳಗೇ 
ಹೆಡೆಯಾಡುತ್ತಿತ್ತು. ಪುಟ್ಟ ಮಕ್ಕಳು ಹೆದರುವಂತೆ ಹದರುತ್ತಿದ್ದೆ. ಆದರೆ ಯಾರ ಮುಂದೂ 
ಅದನ್ನು ಕಾಣಿಸುತ್ತಿರಲಿಲ್ಲ. ಅಲ್ಲದೆ "ನಾನೊಬ್ಬಳೇ ಪ್ರಯಾಣ ಮಾಡುತ್ತಿಲ್ಲವಲ್ಲ! -ನನ್ನೊಟ್ಟಿಗೆ 
ಇನ್ನೂ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳೂ ಸೇರಿದಂತೆ ಇದ್ದಾರಲ್ಲ ; ಅವರೆಲ್ಲರಿಗೆ ಆದದ್ದು 
ನನಗೂ ಆಗುತ್ತೆ' - ಎಂದು ಹುಸಿ ಧೈರ್ಯ ತುಂಬಿಕೊಳ್ಳುತ್ತಿದ್ದೆ. ನಮ್ಮ ಪ್ರವಾಸದ ವಿಚಾರ 
ಯಾವ ಪತ್ರಿಕೆಯಲ್ಲೂ ಜಾಹಿರಾತಾಗಿ ಬರದಿದ್ದರೂ ಬಹಳ ಜನಕ್ಕೆ ನಮ್ಮಿಂದಲೇ ಪಬ್ಲಿಸಿಟಿ 
ಸಿಕ್ಕಿತ್ತು. ಸರಿ. ಅವರೆಲ್ಲರೂ ನಮ್ಮ ಅದೃಷ್ಟಕ್ಕಾಗಿ ಅಭಿನಂದಿಸುವವರೇ! - ಹಾರೈಸುವವರೇ! 
ಕೆಲವರಿಗೆ ನನ್ನ ಈ ಜಾನ್ಸ್‌ ಅಸೂಂಯಿಗೂ ದಾರಿ ಮಾಡಿತ್ತು. ಹಾಗೆ ನೋಡಿದರೆ 
ಬೆ೦ಗಳೂರು ಮೈಸೂರಿಗೆ ಹೋಗುವಷ್ಟು ಸಲೀಸಾಗಿ ಅಮೇರಿಕಾಗೆ, ಇಂಗ್ಲೆಂಡಿಗೆ ಹೋಗಿ 
ಬರುವವರಿದ್ದಾರೆ. ಮುಂದೆ ಇದೇನೂ ಅಲ್ಲ. 


ಆದರೆ ನನಗೆ ಅಂಡಮಾನ್‌ ಪ್ರವಾಸ ಅದೆಲ್ಲಕ್ಕಿಂತ ಹೆಚ್ಚಿನದು ; ಮಹತ್‌ವದ್ದು! 
ಹಿರಿಹಿರಿ ಹಿಗ್ಗಿದೆ. ನನ್ನ ಸಹೋದ್ಯೋಗಿಗಳ ಮುಂದೆಲ್ಲ ನನ್ನ ಅಂಡಮಾನ್‌ ಪ್ರವಾಸದ 
ಎಚಾರವನ್ನು ಬೇಕಾಗಲಿ, ಬೇಡದಿರಲಿ, ಹೇಳಿದ್ದೇ ಹೇಳಿದ್ದು. ಯಾವುದೋ ಮಹತ್ವದ 
ದಿಗ್ದಿಜಯಕ್ಕೆ ಹೊರಡಲಿದ್ದೇನೆಂಬ ಭಾವನೆಯೇ ನನ್ನನ್ನು ಆವರಿಸಿತ್ತು. 


ಎದ್ದರೆ ಕೂತರೆ ಸ್ವರ್ಗ ದ್ವೀಪದ ಕನಸುಗಳು; ಹಗಲುಗನಸುಗಳು! ಕಡಲೆದೆಯ 
ಹಸಿರು ಪದಕವಾಗಿದ್ದ ಅಂಡಮಾನ ಕಣ್ಣು ಮುಚ್ಚಿದರೆ ಕನಸಾಗಿ ಅರಳುತ್ತಿತ್ತು. ವಿಸ್ತಾರವಾದ 
ಬಾನಗಲದ ನೀಲಿ ಕಡಲು -- ನಡುವಿನಿಂದ ಅಂಡಮಾನ-- ಅಲ್ಲ ಅಲ್ಲ-- ಅಂದವಾದ 
ದ್ವೀಪ ಸುಂದರಿ ಮೆಲು ಮೆಲನೆ ಎದ್ದು ಬಂದಳು... ನೀಲಿ ನಿರಿಗೆಯ ಸೀರೆ... ಹಿರಿದೆರೆ 
ಕಿರಿದೆರೆಗಳು ಸಾಲುಗಟ್ಟಿ ಸಲ್ಲಿಸುತ್ತಿದ್ದ ಗೌರವ ರಕ್ಷೆ. ಮತ್ಸ್ಯ ಕನ್ಕೆಯರಿ೦ಂದ ಮಂಗಳ ಗಾನ! 
ಸ್ವತಃ ಸಮುದ್ರ ರಾಣಿಂಯೇ ಬಂದು ನಕ್ಷತ್ರ ಮಲ್ಲಿಗೆಯ ದಂಡೆ ಮುಡಿಸಿದ್ದಾಳೆ... ಹಣೆಗೆ 
ಚಂದ್ರ ಕುಂಕುಮ ಬೊಟ್ಟನಿಟ್ಟಿದ್ದಾಳೆ... ತಂಗುಗಳು ತೋಳು ಬೀಸಿ ಚವರಿ ಸೇವೆ ನೀಡುತ್ತಿವೆ... 
ಜಲಚರಗಳು ಶಿಸ್ತಿನಿಂದ ಕವಾಯತಿಗೆ ನಿಂತಂತೆ ನಿಂತಿವೆ... ಎಲ್ಲಿಂದಲೋ ಕಡಲಲೆಯ 
ಮೊರೆತದ ಹಿಮ್ಮೇಳಕ್ಕೆ ಅಸ್ಪಷ್ಟ ಗಾನ ತರಂಗಗಳು ತೇಲಿಬರುತ್ತಿವೆ... ನೋಡುತ್ತಿದಂತೆ 
ಅಂದಮಾನದ ಅಂದಗಾತಿ ಬೆಡಗು ಬಿನ್ನಾಣಗಳಿಂದ ನನ್ನೆಡೆಗೇ ನಡೆದು ಬರುತ್ತಿದ್ದಾಳೇ! 
ಕಣ್‌ ಕುಕ್ಕುವ ಅಂದ! ಇನ್ನೂ ಹತ್ತಿರ ಹತ್ತಿರವಾದಳು! ನನಗೆ ಬಯ ಆಶ್ಚರ್ಯಗಳು 
ಒಮ್ಮೆಲೇ! ಇನ್ನೂ ಇನ್ನೂ ಬರುತ್ತಿದ್ದಾಳೆ. ಕಣ್‌ ಕುರುಡಾಗಿಸುವ ಬೆಳಕಿನ 
ಬೊಂಬೆಯಂತಿದ್ದಾಳೇ.. ಅವಳನ್ನು ತಡೆಯಬೇಕು ಎಂದುಕೊಂಡೆ... ಕೂಗಿದೆ. ಸುಂದರಿ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 3 


ನಿಲ್ಲು ನಿಲ್ಲು ಅಲ್ಲೇ,..... ನೀ ಏಕೆ ನನ್ನೆಡೆಗೆ ಬರುತ್ತಿರುವ? ... ನೀ ಯಾರು? .. ಹೀಗೇ 
ಬಂದು ನನ್ನನ್ನು ನಿನ್ನ ಚೆಲುವಿನಿಂದ ಕೊಲ್ಲುತ್ತಿರುವ? - ಎಂದು ಪ್ರಶ್ನಿಸಿದೆ. 


“ ಯಾಕೆ!) .. ಯಾರೆಂದು ತಿಳಿಯಲಿಲ್ಲವೇ? | ನನಗಾಗಿ ನನ್ನ ಕಾಣುವುದಕ್ಕಾ 
ಬರುತ್ತಿರುವಿರಿ. ನಾನೇ ಬಂದರೆ ಬೇಡವೆನ್ನುತ್ತಿ |..... ನಾನು ಅಂಡಮಾನ ಸುಂದರಿ 


ದ್ವೀಪರಾಣಿ!.... ಈ ಕಡಲ ನಡುವಿನ ಪಚ್ಚೆಯರ ಮನೆಯಲ್ಲಿ ವಾಸಿಸುತ್ತೇನೆ. ನನ್ನ ರಾಜ್ಯಕ್ಕೆ 


ನಿಮಗೆ ಸ್ವಾಗತ ಹೇಳಬೇಕೆಂದು ಬಂದಿರುವೆ”. - ಎಂದಳು ಸುಂದರಿ. 


“ಓಹ್‌ ಅದ್ಭುತ | ನಿನ್ನ ಸೌಂದಯದಷ್ಟೇ, ನಿನ್ನ ಗುಣವೂ ಮಹಾನ್‌ | ಆದರೆ 
ನೀನೇ ಬಂದು ಸ್ಥಾಗತ ಬಯಸಬೇಕಿರಲಿಲ್ಲ ; ನಾವೇ ಬಂದು ನಿನ್ನನ್ನು .... ನಿನ್ನೆದೆಯಾಳಗಳನ್ನು 
ಶೋದಿಸುತ್ತೇವೆ. ನಿನ್ನ ಸಾಮ್ರಾಜ್ಯದ ಮೂಲೆ ಮೂಲೆಗಳನ್ನು ಹುಡುಕಿ ತೆಗೆಯುತ್ತೇವೆ. 
ನಿನ್ನ ಪ್ರಜೆಗಳನ್ನು ಕಂಡುಮಾತನಾಡುತ್ತೇವೆ. ನಿನ್ನ ಆತಿಥ್ಯವನ್ನು ಆಪ್ತತೆಯಿಂದ ಸ್ವೀಕರಿಸುತ್ತೇವೆ. 
ನಿನಗೆ ತೊಂದರೆ ಬೇಡ. ನನ್ನೊಂದಿಗೆ ನನ್ನ ಗೆಳಯರಿದ್ದಾರೆ ; ಯುವ ಕೊಲಂಬಸರಿದ್ದಾರೆ. 
ವಾಸ್ಕೊಗಳಿದ್ದಾರೆ. ನಿನ್ನೂರಿನ ಅ೦ಗುಲಂಗುಲವನ್ನೂ ಅಳೆಯುತ್ತಾರೆ ; ನಿನಗೂ ಕಾಣದ್ದನ್ನು 
ಕಂಡು ತೆಗೆಯುತ್ತಾರೆ. ನಿನ್ನ ಬಳಸಿರುವ ಕಡಲಿನೊಡಲಿನ ಗುಟ್ಟುಗಳನ್ನೂ ಹೆಕ್ಕಿ ತೆಗೆಯುತ್ತಾರೆ. 
ನಿದ್ದೆಯಲಿ ಮೊದ್ದಾಗಿ ಮಲಗಿರುವ ನಕ್ಷತ್ರ ಮೀನುಗಳನ್ನು ಕೆಣಕಿ ಕರೆಯುತ್ತಾರೆ. ಹವಳ 
ತೋಟಗಳಲ್ಲಿ ಅಡ್ಡಾಡಿ ಬರುತ್ತಾರೆ ; ಶಂಕಿನ ಕೊಂಕುಗಳಲ್ಲಿ ನಾಚಿ ಅಡಗಿ ಕುಳಿತಿರುವವರನ್ನು 
ಬಯಲಿಗೆಳೆಯುತ್ತಾರೆ..... ನಿನಗೆ ತೊಂದರೆ ಬೇಡ... ನೀ ಹೋಗು ....ಹೋಗು ಸುಂದರಿ...” 
ಎಂದೆ. 


“ಹೊರಗಿನಿಂದ ಬಂದ ಅತಿಥಿಗಳಿಗೆ ಅಪಚಾರವಾಗಬಾರದು. ಅತಿಥಿಗಳ ಆದರವೇ 
ನಮ್ಮ ಧರ್ಮ ... ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಲೇ ಬೇಕು ... ನನ್ನ ಅಪಾರ ಸಂಪತ್ತು 
ನಿಮ್ಮೆಲ್ಲರವಲೋಕನಕ್ಕೇಂದೇ ತೆರೆದಿರುಸುತ್ತೇನೆ.... ನಿಮಗೆ ನನ್ನ ಅಗತ್ಯವಿದ್ದಾಗ ನನ್ನನ್ನು 
ಕರೆಯಿರಿ.. "ನೀಲ ಸುಂದರಿ'-ಎಂದರೆ ಸಾಕು ... ನಾ ಬರುತ್ತೇನೆ ... ನನ್ನೆಲ್ಲ ಮಕ್ಕಳೂ 
ನಿಮ್ಮ ಸೇವೆಗೆ” ... ಎಂದು ಹೇಳುತ್ತಿರುವಷ್ಟರಲ್ಲಿ ಒಂದು ಬೃಹತ್ತಾದ ತಿಮಿಂಗಿಲ ಸರಸರನೆ 
ನಡೆದು ಬಂದು ಸುಂದರಿಯ ಪಾದಗಳೆಡೆ ನಿಂತು ಕೊಂಡಿತು. ಸುಂದಿರಿಯನ್ನು ಕಂಡು 
ದೊಡ್ಡದಾಗಿ ಬಾಯಿ ತೆರೆಯಿತು. ಅದರ ಬ್ರಹ್ಮಾಂಡದಷ್ಟು ದೊಡ್ಡದಾದ ಬಾಂರುನ್ನು 
ನೋಡಿದ್ದೇ,... ಗಡಗಡ ನಡುಗಿದೆ. ನಡುಗುತ್ತಿರುವಂತೆಯೇ ಸುಂದರಿ ಅದರ ಬಾಯೊಳಗೆ 
ಪ್ರವೇಶಿಸುವುದನ್ನು ನೋಡಿ ಚಿಟ್ಟನೆ ಚೀರಿದೆ... ಚೀರುತ್ತಲೇ ಇದ್ದೆ...ಅಂತ್ಕೋ ಅಯ್ಯೊ 
ಸುಂದರಿ ... ಸುಂದರಿ ... ನಿನಗೇನಾಯಿತು? ಹಾಳು ತಿಮಿಂಗಿಲದ ಬಾಯಿ ತುತ್ತಾದೆಯಲ್ಲ 
| .. ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಪಕ್ಕದಲ್ಲಿ ಮಲಗಿದ್ದ ಶ್ರೀಕಾಂತ ಗಾಬರಿಗೊಂಡು 
ಎದ್ದು ಕುಳಿತ. “ಏನಾಂತ್ತೇ?” ಎಂದು ನನ್ನನ್ನು ನೋಡಿ ಪ್ರಶ್ನಿಸಿದ. ಅವನ ಪ್ರಶ್ನೆಗೆ 
ನಾನೇನು ಉತ್ತರ ಹೇಳಲಿ? ನನ್ನತ್ತ ಮತ್ತೊಮ್ಮೆ ನೋಡಿದ. ಮೈಮುಖವೆಲ್ಲ ಬೆವತಿತ್ತು. 
ಆದರೂ ನಾನೇನೂ ಹೇಳಲಿಲ್ಲ. ನನ್ನ ಕನಸಿನ ಬಗ್ಗೆ ಹೇಳಿದರೆ ನಕ್ಕಾನು ಎನಿಸಿತು. 
ಆದರೂ ಅವನು ಊಹಿಸಿದ. ನನ್ನ ಸ್ವಭಾವ ಬಲ್ಲವನಾಗಿದ್ದ. ಸಣ್ಣಪುಟ್ಟ ವಿಷಯಗಳನ್ನೂ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 4 


ತೀರಾ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿದ್ದೆ. ..... "ಸರಿಮತ್ತೇನಾದರೂ ಕನಸು ಬಿತ್ತೇನು? ಅದೇ 
ನಿನ್ನ ಅಂಡಮಾನ್‌ - ಸಮುದ್ರ ಪ್ರಂರರಾಣ .. ಇತ್ಯಾದಿ ಇತ್ಯಾದಿ ... ಆದರೆ ಇಷ್ಟು 
ಗಾಬರಿಯಿಂದ ಚೀರಿಕೊಳ್ಳುವಂಥಾದ್ದೇನಾಯಿತು?) .... ಹಡಗೇನಾದರೂ ಮುಳುಗಿತಾ 
) -- ಇಲ್ಲ ಯಾವುದಾದರೂ ಕಾಡು ಪ್ರಾಣಿ ಎದುರಾಯಿತಾ ? - ಎಂದು ನಗುತ್ತ ಸ್ವಲ್ಪ 
ಲೇವಡಿ ಮಾಡಿದ. ನನಗೂ ರೇಗಿತು. ಆದರೂ ಸುಮ್ಮನಾದೆ. ಏಕೆಂದರೆ ಅವನು ಊಹಿಸಿದಂತೆ 
ನನಗೆ ಅಂಡಮಾನ ಸಮುದ್ರ- ಜಲಚರ ..ಹವಳ ಬಳ್ಳಜಿಗಳು ! -ಇವಲ್ಲದೆ ಬೇರೇನೂ 
ಕನಸು ಕಾಣಲು ಸಾಧ್ಯವಿರಲಿಲ್ಲವಾದರೂ ನನ್ನ ಇತ್ತೀಚಿನ ವರ್ತನೆಗೆ ಅವರಿಗೆ ಸಾಕಷ್ಟು 
ಬೇಸರವಾಗಿದ್ದುದಂತೂ ಸತ್ಯ! 


“ಮಾರಾಯ್ತಿ ...ಯಾವತ್ತು ನಿನ್ನ ಅಂಡಮಾನದ ಪ್ರವಾಸ ಮುಗಿಯುತ್ತೋ ಹೇಳು 
ನನಗೆ ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯವಾಗುತ್ತದೆ. ನಿನ್ನ ಅಂಡಮಾನದ ಬಗ್ಗೆ 
ಕೇಳಿ ಕೇಳಿ ಸಾಕಾಗಿದೆ |” - ಎಂದ ಅತಿ ಬೇಸರದಲ್ಲಿ. 


“ಹೌದೌದು ನಿಮಗೆ ಸಾಕಾಗದೆ ಇರುತ್ತಯೇ? ... ನೀವೇ ಹೇಳ್ತಿ ಇಂಥ ಅವಕಾಶ 
ಸಿಕ್ಕಿದಾಗ ನಿಮಗೆ ಸಂತೋಷ ಆಗುತ್ತಾ ಇಲ್ವಾ? ನಿಮಗೇನು ಗೊತ್ತು! ಎಂಥ ಸುಂದರ 
ದ್ವೀಪ ! ಸುತ್ತ ಸಮುದ್ರ ಮಧ್ಯೆ ಒಂದಷ್ಟು ಅಗಲ ನೆಲ ... ಎಲ್ಲಿ ನೋಡಿದರೂ ತೆಂಗಿನ 
ಮರ ಸಾಲುಗಳು ! ಮಂದ ಮಂದ ಬೀಸುವ ತಣ್ಣನೆಯ ಸಮುದ್ರ ಗಾಳಿ ! ತಲೆಮೇಲೆ 
ವಿಸ್ತಾರವಾದ ಬಾನಿನ ಕೊಡೆ ! ಅದ್ಭುತವಾದ ಹವಳ ಬಳ್ಳಿಯ ತೋರಣಗಳು ! ಕಾಮನಬಿಲ್ಲಿನ 
ಬಣ್ಣದ ಮೀನುಗಳು | ... ನೆನೆಸಿಕೊಂಡರೇನೇ ಮೈಜುಂ ಎನ್ನುತ್ತದೆ. ಅದಕ್ಕೂ ಪಡೆದು 
ಬಂದಿರಬೇಕು" ಎಂದೆ, ಅವನ ಹೊಟ್ಟೆ ಉರಿಸಲು! ... ಆದರೆ ಅವನ ಮೇಲೆ ನಿರೀಕ್ಷಿಸಿದ 
ಪರಿಣಾಮ ಆಗಲೇ ಇಲ್ಲ. ಸ್ಥಿತ ಪ್ರಜ್ಞನಂತೆ ಯಾವುದಕ್ಕೂ ಸ್ಪಂದಿಸದೆ ನಿರ್ಜೀವ ಪ್ರತಿಮೆಯಂತೆ 
ಕುಳಿತಿದ್ದ. 


ಈ ರೀತಿಯ ಜಗಳ ... ಮಾತುಕತೆಗಳು ಮಾಮೂಲಾಗಿ ಬಿಟ್ಟಿತ್ತು. ಮಧ್ಯೆ ಮಧ್ಯ 
ಹಡಗಿನ ಪಯಣದ ಭೀತಿ ದುತ್‌ ದುತ್‌ ಎಂದು ಮೇಲೇಳುತ್ತಿತ್ತು. ಅಗಲೇ ನನಗೆ ನಿನ್ನ 
ಪ್ರಾಣದ ಮೇಲೆ ನನಗೆಷ್ಟು ಆಸೆಯಿದೆ - ಎಂದು ಹೊಳೆದದ್ದು ! ಹೊರಗೆ ಮಾತ್ರ 
ಪ್ರಶಾಂತವಾಗಿ ಕಾಣುತ್ತಿದ್ದ. ಪ್ರ೦ಂತರಾಣ ವರಾಡುವಾಗ' ಬಿರುಗಾಳಿ ಎದ್ದು ಹಡಗು 
ಮುಳುಗಿದರೆ?!... ರೆ...) ....ರೆ? ಎಂದು ಯೋಚಿಸುತ್ತಿದ್ದೆ. ಅದಕ್ಕೇ ನನ್ನ ಬಳಿ ಇರುವ 
(ಅವನಿಗೆ ಕಾಣದಂತೆ!) ವಸ್ತು, ಒಡವೆ ... ಹಣ... ಬ್ಯಾಂಕ್‌ ಪಾಸ್‌ ಬುಕ್‌ - ಎಲ್ಲವನ್ನೂ 
ಹೇಳಿ ಬಿಡಬೇಕೆಂದುಕೊಂಡೆ. ಇವತ್ತು ಪ್ರಪಂಚ ಎಷ್ಟು ವೇಗದಲ್ಲಿ ಮುಂದೆ ಸಾಗಿದೆ. ಸಣ್ಣ 
ಮಕ್ಕಳೂ ಕೂಡಾ ಯಾವುದಕ್ಕೂ ಹದರದೆ ಆಕಾಶದಲ್ಲಿ ಹಾರಾಡುತ್ತಾ, ಸಮುದ್ರದಲ್ಲಿ 
ಮುಳುಗಿ ಏಳುತ್ತಾ, ಸಾವಿರಾರು ಅಡಿ ಎತ್ತರದ ಗಿರಿ ಶಿಖರಗಳ ಮೇಲಿಂದ ಡೈವ್‌ 
ಮಾಡುತ್ತ ಭಯವೆಂದರೇನೆಂದೇ ಅರಿಯದೆ ಮುನ್ನುಗ್ಗುತ್ತಿರುವಾಗ ನಾನು ... ನಾನು 
ಹೀಗೆ ಹೆದರುವುದೇ? ಎಂದು ನನಗೆ ನಾನೇ ಸಂಜಾಯಿಷಿ ಕೊಟ್ಟುಕೊಂಡೆ. ಹಡಗು, 
ವಿವರಾನಗಳ ಪ್ರಂಯಾಣದ ಅನುಬ'ವವಿಲ್ಲದವಳು. ೦ರರಾವುದೇ ಹೊಸ ಅನುಬ'ವಕ್ಕೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 5 


ಡಾಟ್‌ ಇ. F< 
ಈ ತ್ರಾ 
ಆ ಅ ಇತ್ತಾ ತ್ರಗ 
ಬ. ಸ ತಕೋ 
ಡು tA 
Mp ಇ 
NE we ಗಾಡ 
೬ ತಾಸ “ Wp 
ಈ sb 
Re 
ಕ್‌ ಅ ESR 
ha ee 


-] ಆ ಈ ಹಾ ತಾ WN | J ೨. 
p p 3 ತೆ & ಚ ಗದ್ದ ತ್‌ 
ಘಿ | 
ಇದತ ತೆ ಟೂ 
ಕ. 
| A ಸಿ ತ್ಯ | ಮ & ಈ ನ್‌ ನ | 
¥ ಇತ್ರ ಜೆ wy ‘ | ತ ಇ — ತ್ರೈ 
Ke We WF PE EIS ES ಎ | ಕ್ಷೆ ಫ್‌ 4 ಜತ್ತ ೫ ಹ ಶ್ಯ 
ಇಸ] 1 ಯ್‌ ಹ 
p be I ಕ್‌ wy ss ಗಾತ ೫ ರ್ಬ | 
ಈ pe 4 ಪೆ ps ಈ ತ್‌ Ud ಪೋರಾ” ಹ R ಹಿ. ® a 
p ೫% ಫೆ y ಸ್ಯ ಡಾ ಇಡಿ ಕ ಆ ಫೌ ಘ್‌” K ತ್‌್‌ ತ್ವಾ ಸಟ ಕ್ಯ ಕೆ 
ಕ ಗ ಭಾ ಥೆ 
we + LE y yp ಉಂಟ ಬಾ ಲಾ ಸದಾ Kk p” ತ್ಮ” ಈ 44 
Go FR ಫೂ ಇತ್‌ Up ತ ಹಃ ಎಸ್ಟ { 4 ಕ i. 
ಕ ape ॥ ೫, 
4 ಚ 
ಇಷ್ಟ ಈ ಇಂದ್ರ ಈ ನ್‌ ಆ (ಇ ತ್ಯಾ ಕ್ಯಾರಲ್‌ ಫ್‌ 4 
ಕ್‌ 4 
ಮ್ನ «Fh wu, i - $ kas ಈ ಅಧ A ಈ ಪ ಜಾ ಷ್ಫ 
1 ಹೆ? | A ಹ | 
Mey, ಗ ಜ್ಯ “tet ತಡಾ. ಗಗ ತೆ SN 5ರ ಧ್‌ ಆ (|. 
ಜಾ ತೆ ಹಿ pS ನ ರ Pe Ms +g ಟಗ ಬಾರ ಒಟ್ಟ 
ಪ +4. pe 4 | ಸಂತ ಸಿ (6ೀ್ದ( - 
} aE * ಶು ತಾ wa ಜ- ಅ ಶಿಷ್ಯ ಜಾಲಾ ಇಗ ~~ 
೪ ಬೌತೆ ಇ ತ ¥ (ಹಾ ora ಎ ಬ್‌ ತಾ ಹ ಹ EEN 
ಈ ೆ ತ್ಯ ಕ ಆ ಛ್‌ 
ೆ A ತ ಶು ಗಾ PY A ೩ ಈ ತಾ ಈ 
ಕ” ಜ್‌ ಗ! ಡಾ ಹೊ ಸ ಪಾ ರ್ಯಾ ಕೊಟೆ ms ಪ ವ 8 4 ನ್ಯ 


ನೆ ೫೨0 ed ಚೂ ಛ 


ತೆರೆದುಕೊಳ್ಳುವಾಗ ಸ್ವಲ್ಪ ಬೇರೆಯವರಿಗಿಂತ ಹೆಚ್ಚಾಗಿ emotional ಆಗುತ್ತಿದ್ದೆ. ನೋಡಿದವರಿಗೆ 


ಕೆಲವೊಮ್ಮೆ ನನ್ನ ವರ್ತನೆ ಬಾಲಿಶವೆನಿಸುತ್ತಿತ್ತು. ಹಾಗೆ ಅನಿಸಿದರೆ ಸಹಜವೇ! ನನ್ನ 
ಸಂತೋಷ, ಸಂಭ್ರಮ, ಕಾತರ, ಉತ್ಸಾಹಗಳಿಗೆ ಎಲ್ಲೆಕಟ್ಟು ಇಲ್ಲದಂತಾಯಿತು. 


ದಿನಕ್ಕೊಮ್ಮೆ ಪ್ರಾಣಿಶಾಸ್ತ್ರ ವಿಭಾಗದವರನ್ನು ಭೇಟಿಯಾಗಿ ಅಂಡಮಾನದ ಪ್ರವಾಸದ 
ಬೆಳವಣಿಗೆಯ ಬಗ್ಗೆ ವಿಚಾರಿಸುತ್ತಿದ್ದೆ. ನನ್ನ ಗೆಲುವು, ಪುಟಿವ ಉತ್ಸಾಹಗಳನ್ನು ಕಂಡು 
ನನ್ನ ಗೆಳತಿ ಲೀಲ ಕೀಟಲೇ ಶುರುಮಾಡಿದಳು. 


“ ಈ ವಿಜಿ ಇದಾಳಲ್ಲ! ... ಅಬ್ಬಬ್ಬ ಅದೇನು 6೫೦116 ಆಗ್ತಾಳೆ! ... ಸಾರ್‌ 
ಇವಳಂತೂ ನಿದ್ದೇನೆ ಮಾಡಿರೋಲ್ಲ ಎನಿಸುತ್ತೆ ... ಇವಳನ್ನೇ ನಮ್ಮ ಟೀಮಿನ ಲೀಡರ್‌ 
ಆಗಿ ಮಾಡಿ ಬಿಡೋಣ” - ಎಂದು ತನ್ನ ವಿಭಾಗದ ಮತ್ತು ನಮ್ಮ ಜೊತೆಗೆ ಪ್ರವಾಸಕ್ಕೆ 
ಬರಲಿದ್ದ ಸಹೋದ್ಯೋಗಿಗೆ ಹೇಳಿದಳು. 


ಅವಳ ಮಾತನ್ನು ನಾನೇನೂ ಸೀರಿಂಸುಸ್ಸಾಗಿ ತೆಗೆದುಕೊಳ್ಳಲಿಲ್ಲ. ನನ್ನ ಮೇಲಿನ 
ಪ್ರೀತಿ, ಸಲುಗೆಗಳಿಂದ ಬಂದ ಮಾತೆಂದು ನಾನು ಬಲ್ಲೆ. ಆದ್ದರಿಂದಲೇ ಅವಳ ಮಾತಿಗೆ 
ನಾನು ಸುಮ್ಮನೆ ನಕ್ಕು ನುಡಿದೆ - 


“4 ಹೌದಮ್ಮ ಲೀಡರ್‌ ಅಂತ ಹೆಚ್ಚಿನ ಪ್ರಿವಿಲೆಜ್‌ ಕೊಡೋ ಹಾಗಿದ್ದರೆ ನೀ 
ಹೇಳಿದ್ದಕ್ಕೆ ಸೈ” - ಎಂದೆ. 


ಪ್ರವಾಸಕ್ಕೆ ಪೂರ್ವ ಸಿದ್ಧತೆ :- 


ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಪ್ರವಾಸಕ್ಕಾಗಿ ಕರೆದೊಯ್ಯುತ್ತಿದ್ದುದರಿ೦ದ 
ಸುಮಾರು ಎರಡು - ಮೂರು ತಿಂಗಳಿನಿಂದಲೂ ಷಿಪ್ಪಿಂಗ್‌ ಕಾರ್ಪೊರೇಷನ್‌ ಆಫ್‌ 
ಇಂಡಿಯಾ” ದೊಂದಿಗೆ ಅಧಿಕೃತ ಪತ್ರ ವ್ಯವಹಾರವನ್ನು ನಡೆಸಲಾಗಿತ್ತು. ಮೊದಲೇ ಕಾಲೇಜಿನ 
ಪ್ರಾಂಶುಪಾಲರನ್ನು ಬಹಳ ಕಷ್ಟದಿಂದ ಈ ಪ್ರವಾಸಕ್ಕೆ ಒಪ್ಪಿಸಿದ್ದೆವು. ಅವರಿಗೆ ನನ್ನ ಹಾಗೆಯೇ 
ಹಡಗಿನ ಪ್ರಯಾಣ - ಸಮುದ್ರ - ಬಿರುಗಾಳಿ - ಅಥವಾ ಚಂಡ ಮಾರುತ ಅನಿರೀಕ್ಷಿತ 
ಹೊಡೆತದ ಬೀತಿಯಿತ್ತು. ಅಷ್ಟೊಂದು ವಿದ್ಯಾರ್ಥಿಗಳು ಹೋಗುತ್ತಿದ್ದಾರೆ... ಅವರೆಲ್ಲರ 
ಜವಾಬ್ದಾರಿ ಪ್ರಿನ್ಸಿಪಾಲರದೇ ಅಲ್ಲವೇ? .. ಅದಕ್ಕೆಂದೇ ನಮ್ಮ ಜವಾಬ್ದಾರಿಯೂ ಇಮ್ಮಡಿಸಿತ್ತು. 
ಅದೇನೋ ನಮಗೆ ಕೆಟ್ಟ ಹಟ, ಹೋಗಲೇ ಬೇಕೆಂದು | .. ನಾವು ಮೂವರೂ ಸೇರಿ 
ಪ್ರಿನ್ಸಿಪಾಲರಿಗೆ ಧೈರ್ಯ, ಭರವಸೆಗಳನ್ನು ನೋಡುತ್ತಿದ್ದೆವು. 


ನಾನು ಸಾಹಿತ್ಯದ ಮೇಡಂ. ಜೀವ ಮಾದರಿಗಳ ಸಂಗ್ರಹಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ 
ಹೋಗುವಾಗ ನನ್ನ ಅಗತ್ಯವೇನೂ ಇರದಿದ್ದರೂ ಆ ವಿಭಾಗದವರೊಂದಿಗೆ ನನ್ನ ಸಲುಗೆ 
ಹೆಚ್ಚು. ಅಲ್ಲದೆ ನಾನೂ ನನ್ನ ಪದವಿಯಲ್ಲಿ ಸಸ್ಯ ಶಾಸ್ತ್ರ. ಜೀವಶಾಸ್ತ್ರಗಳನ್ನು ವಿಶೇಷ 
ವಿಷಯಗಳಾಗಿ ಓದಿದ್ದೆ. ಆದ್ದರಿಂದ ನನಗೆ ಒಂದು ಬಗೆಯ ವಿಶೇಷ ಅಧಿಕಾರ, ಅವಕಾಶಗಳು 


ದೊರೆತಿದ್ದವು. 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 6 


ಇನ್ನೇನು ನಮ್ಮ ಟೀಮಿನ ಸಂಖ್ಯೆ ಮೂವತ್ತೈದು ಎಂದು ತೀವರ್ನಾನವಾಯಿತು. 
ಮೂವತ್ತು ವಿದ್ಯಾರ್ಥಿಗಳು : ಮೂವರು ಅಧ್ಯಾಪಕರು' ಇಬ್ಬರು ಸಹಾಯಕರು! ವಿದ್ಯಾರ್ಥಿಗಳಿಗೆ 
ಮುಖ್ಯವಾಗಿ. ನಾವು ಶಿಸ್ತಿನ ಪಾಠವನ್ನು ಕಲಿಸಬೇಕಿತ್ತು. ಯಾಕೆಂದರೆ ಸ್ತ್ರೀ ಲಿಂಗ 
ಪುಲ್ಲಿಂಗಗಳಿದ್ದವು. 


ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಅವರಿಗೆ ಪ್ರವಾಸದ ಬಗೆಗೆ ಪೂರ್ಣ ವಿವರಗಳನ್ನು 
ಕೊಡಬೇಕಾಗಿತ್ತು. ಪ್ರಯಾಣಕ್ಕೆ ಅಗತ್ಯವಾದ ವಸ್ತುಗಳನ್ನೇಲ್ಲ ತರಬೇಕೆಂದು ಹೇಳಿದೆವು. 
ವಿದ್ಯಾರ್ಥಿಗಳ ಮುಖದಲ್ಲಿ ಎಲ್ಲಿಲ್ಲದ ಉತ್ಸಾಹ. ದಿಗ್ವಿಜಯಕ್ಕೆ ಹೊರಡುವ ಸಂಬ್ರಮ. 
ನಮಗಿಂತ ಮೊದಲೇ ಒಬ್ಬೊಬ್ಬರೂ ತಮ್ಮ ಅಗತ್ಯಗಳನ್ನು ಅಣಿ ಮಾಡಿಕೊಳ್ಳುತ್ತಿದ್ದರು. 
ಸ್ಪೆಸಿಮೆನ್‌ಗಳ ಸಂಗ್ರಹಕ್ಕಾಗಿ ಹೊರಡುವುದರಿಂದ ಪ್ರತಿದಿನ ಸಮುದ್ರದ ಕಡೆಗೆ ನಡೆಯಬೇಕಿತ್ತು. 
ಅದಕ್ಕಾಗಿ ಲೀಲಾ ಎದ್ದು ನಿಂತು ಪುಟ್ಟ ಬಾಷಣ ನೀಡಿದಳು. 


“ನೋಡಿ ವಿದ್ಯಾರ್ಥಿಗಳೇ ಇಡೀ ಕಾಲೇಜಿನ ಅಸ್ತಿತ್ವದ ವರ್ಷಗಳಲ್ಲಿ ಇಷ್ಟು ದೂರ, 
ಅದೂ ಸಮುದ್ರ ಪ್ರಯಾಣಕ್ಕೆ ಹೊರಟಿರುವುದು ಇದೇ ಮೊದಲು. ನಾವೆಷ್ಟೋ ಪ್ರಯತ್ನ 
ಮಾಡಿ ಈ ಶೈಕ್ಷಣಿಕ ಪ್ರವಾಸಕ್ಕೆ ಪ್ರಿನ್ಸಿಪಾಲರನ್ನು ಒಪ್ಪಿಸಿದ್ದೇವೆ. ನೀವುಗಳೆಲ್ಲ ನಮ್ಮ ಕಾಲೇಜಿನ 
ಘನತೆ, ಗೌರವ, ಪ್ರತಿಷ್ಠೆಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಅದೂ ಹುಡುಗ ಹುಡುಗಿಯರು 
ಒಟ್ಟಿಗೇ ಹೊರಟಾಗ ಶಿಸ್ತಿನ ಸಮಸ್ಯೆ ಎದುರಾಗಬಹುದು. ಅಂತಹ ಸಮಸ್ಯೆಗೆ ದಾರಿ 
ಮಾಡಬೇಡಿ. 


“ಸ್ಪೆಸಿಮೆನ್‌' ಸಂಗ್ರಹಕ್ಕಾಗಿ ನೀವು ತರಬೇಕಾದ ವಸ್ತುಗಳೆಂದರೆ ಡಿಸೆಕ್ಷನ್‌ ಬಾಕ್ಸ್‌, 
ಪ್ಲಾಸ್ಟಿಕ್‌ ಕವರ್‌ ದಾರದ ಉಂಡೆಗಳು, ಪ್ಲಾಸ್ಟಿಕ್‌ ಮಗ್ಸ್‌, ಫಾರ್ಮಲಿನ್‌ ದ್ರಾವಕ .. ಇತ್ಯಾದಿಗಳನ್ನು 
ಮರೆಂರುದೆ ತರಬೇಕು. ೦ರರಾರ್ಕಾರು ಎಷ್ಟು ಬಗೆಯ ಸ್ಟಸಿಮನ್‌ ಸಂಗ್ರಹಿಸುತ್ತೀರೋ 
ನೋಡೋಣ. ಅಲ್ಲದೆ ಹೆಚ್ಚು ಸ್ಪೆಸಿಮನ್‌ಗಳನ್ನು ಸಂಗ್ರಹಿಸುವವರಿಗೆ ಕಾಲೇಜಿನ ವತಿಯಿಂದ 
ಬಹುಮಾನ ನೀಡುತ್ತೇವೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ ಈ ಪ್ರವಾಸವನ್ನು ಒಂದು 
ಚಾಲೆಂಜ್‌ ಆಗಿ ತೆಗೆದುಕೊಳ್ಳಿ” ಎಂದಳು. 


ಮರುದಿನವಸದಿ೦ದಲೇ ನಮ್ಮ ವಿದ್ಯಾರ್ಥಿಗಳು ಶಸ್ತ್ರಾಸ್ತ್ರ ಸಂಗ್ರಹದಂತೆ ತಮ್ಮ ದಿಗ್ವಿಜಯ 
ಯಾತ್ರೆಗೆ ಪ್ರಯೋಗ ಶಾಲೆಗೆ a ಮುತ್ತು ಲೀಲಾ ಪಾಡು ಹೇಳಿದ 
ವಸ್ತುಗಳ ಸಂಗ್ರಹದ ಭರ ಭರಾಟೆಯಲ್ಲಿ ತೊಡಗಿಸಿಕೊಂಡರು. 


ಬಿಡವಿನ ವೇಳೆ ಸಿಕ್ಕೆರೆ ಸಾಕು ; ಅಂಡಮಾನದ ಕತೆಯೇ ಸುಳಿದಾಡುತ್ತಿತ್ತು. ನನ್ನ 
ವಿಭಾಗಕ್ಕೆ ಲಗ್ಗೆ ಹಾಕಿದ ವಿಜ್ಞಾನದ ವಿದ್ಯಾರ್ಥಿಗಳು ನನ್ನೊಡನೆ ಚರ್ಚೆಗೆ ಇಳಿದರು. 


“ಮೇಡಂ ನೀವೂ ಬರುತ್ತಿರುವುದು ನಮಗೆ ಬಹಳ ಖುಷಿಯಾಗಿದೆ. we will 
have nice time madam!” ಎಂದ ಒಬ್ಬ ಕನ್ನಡ ಬಂದೂ ಬಾರದ ಹುಡುಗ. 


“ನಿಮಗೆ ಕತೆ, ಕಾದಂಬರಿ, ಕವಿತೆ ಬರೆಯೋಕೆ ಒಳ್ಳೇ ಚಾನ್ಸ್‌ ಅಲ್ಲೆ ಮೇಡಂ?” 
ಎಂದಳು ಮತ್ತೊಬ್ಬ ಹುಡುಗಿ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ /7 


“ಮೇಡಂ ನೀವು ಕವಿತೆ ಬರೆದು ನಮಗೆಲ್ಲ ಓದಿ ಹೇಳಬೇಕು” - ಎಂದಳು 
ಇನ್ನೊಬ್ಬಳು. 


ಎಲ್ಲರ ಮಾತಿಗೂ ಹೂಂ ಗುಟ್ಟಿದೆ. ಅವರೆಲ್ಲರಿಗೆ ನನ್ನ ಬಗ್ಗೆ ತಳೆದ ಅಭಿಮಾನಕ್ಕೆ 
ಥ್ಯಾಂಕ್ಸ್‌ ಹೇಳಿದೆ. 


“ಹೌದು ಮಕ್ಕಳೇ ನೀವಂದಂತೆ ನನಗೆ ಆ ಪ್ರದೇಶ ಕವಿತೆ ಮೂಡಿಸುವಷ್ಟು ಪ್ರಭಾವ 
ಬೀರಿದರೆ ಖಂಡಿತ “ಅಂಡಮಾನದ ಕವಿತೆಗಳು” ಎಂಬ ಕವನ ಸಂಕಲವನ್ನು ತಂದೇ 
ತರುತ್ತೇನೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಅಗಾದ ಕಡಲಿನೆದೆ ಸೀಳಿಕೊಂಡು ಸಾಗುವ 
ನಮ್ಮ ಪಂಶಣದ "ಥ್ರಿಲ್ಲ್‌'ನ್ನು ಊಹಿಸಿಕೊಂಡು ನೆಮ್ಮದಿಂರಾಗಿ ನಿದ್ದೆ ಮಾಡಿ. ನಮ್ಮ 
ಅನುಭವ ಕಾವ್ಯವಾಗಲಿ” ಎಂದೆ. 


ಆ ಗುಂಪಿನಲ್ಲಿದ್ದ ಮತ್ತೊಬ್ಬ ಹುಡುಗಿ “ಮೇಡಂ ನೀವು ಹಡಗಿನ ಪ್ರಂತರಾಣ 
ಮಾಡಿದ್ದೀರಾ? .. ನಿಮಗೆ ಬ" ಆಗೊಲ್ವಾ ? ... ನಂಗಂತೂ ನೀರು ಕಂಡರೇನೇ 
ಭಯ ... ಆದರೂ ನೋಡಬೇಕೂ ಅನ್ನೋ ಆಸೆಗೆ ಬರ್ತಿದ್ದೀನಿ ... ಹೆದರಿಕೆ ಏನೂ ಇಲ್ಲಾ 
ಅಲ್ವಾ? ... ಎಂದು ಸಂಶಯ ಹದರಿಕೆಗಳಿಂದಲೇ ಕೇಳಿದಳು. ನಾನು ಗಹಗಹಿಸಿ ನಕ್ಕು 
ಬಿಟ್ಟೆ. "ಸಿಲ್ಲಿ ಹುಡುಗೆ', ಅಷ್ಟೊಂದು ಹೆದರಿಕೆ ಇದ್ದರೆ ಬರ್ತಿ ಯಾಕೆ? .. ಓಹ್‌ .. ನಿನಗೇನು 
ಗೊತ್ತು ಹಡಗಿನ ಪ್ರಯಾಣದ ಮಜ. ಪ್ರಪಂಚದಲ್ಲಿ ಎಲ್ಲರೂ ತಿಂಗಳುಗಟ್ಟಲೆ ಹಡಗಿನಲ್ಲಿ 
ಪ್ರಂಶಾಣ ಮಾಡ್ತಾರೆ ... ನಾವು ಜುಜುಬಿ ಮೂರು ದಿವಸ ಅಷ್ಟೆ! ಅದೇನು ಮಹಾ! 
ವಿಸ್ತಾರವಾದ ಕಡಲು ... ಆಗೊಮ್ಮೆ ಈಗೊಮ್ಮೆ ಎದ್ದು ಹಡಗನ್ನು ತೂಗುವ ನೀಲಿ 
ಅಲೆಗಳ ಪುಟ್ಟ ಪುಟ್ಟ ಬೆಟ್ಟಗಳು ... ನೊರೆತೆರೆಗಳ ಚುಂಬನ ... ದೂರ ದಿಗಂತದಲ್ಲಿ 
ಕೆಂಪೆರೆಚಿ ಮೂಡಿ ಮುಳುಗುವ ಸೂಂರ್ಶು | ... ಕ್ಷಣ ಕ್ಷಣಕ್ಕೂ ಬದಲಾಗಿ ಬಣ್ಣ 
ಬಣ್ಣವಾಗಿ ಕಾಣುವ ತಿಳಿನೀಲಿಂಖಾಗಸ ...! ಹೇಳುತ್ತಾ ಹೋದರೆ ... ಕೊನೆಯೆಲ್ಲಿ? ... 


ಇದೆಲ್ಲಾ ನಮ್ಮ ಪಾಲಿಗೆ ಸಿಗುವ ಅದೃಷ್ಟ ಊಹಿಸಿಕೊಳ್ಳಿ”-ಎಂದೆ ಭಾವ ತನ್ಮಯತೆಯಿಂದ. 


ನನ್ನ ಮಾತು ಮುಗಿಯುತ್ತಿದ್ದಂತೆಯೇ ಅವರನ್ನು ಹುಡುಕಿಕೊಂಡು ಎರಡನೇ 
ಬಿ.ಎಸ್ಸಿ ಹುಡುಗ ಸುಧೀರ ಬಂದ. ಅವನಿಗಂತೂ ನನ್ನ ಮೇಲೆ ಅಭಿಮಾನ ಜಾಸ್ತಿ. ನನಗೆ 
ಕವಿತೆ ಬರೆಯುವ ಹವ್ಯಾಸ ಅವನಿಗೂ ಗೊತ್ತು. ಅದಕ್ಕೇ ಅವನೆಂದ - “ಮೇಡಂ ನಿಮಗೆ 
ಕವಿತೆ ಬರೆಯುವುದಕ್ಕೆ ಬೇಕಾದಷ್ಟು ವಸ್ತು ಸಿಗುತ್ತೆ ಅಲ್ವಾ? .. 


ನಿಮ್ಮ ಕವಿತೆಗಳನ್ನು ನಮಗೆ ಉಡುಗೊರೆಯಾಗಿ ನೀಡಬೇಕು" - ಎಂದ. 


ಹೌದು, ಆ ಸೌಂದರ್ಯ, ಆದರ ಪ್ರಶಾಂತತೆ - ಎಲ್ಲವೂ ನನ್ನ ಸ್ಫೂರ್ತಿಂಶಯನ್ನು 
ಕೆರಳಿಸುತ್ತದೆ. ನಾನು ಕವಿತೆಗಳನ್ನು ಬರೆಯಲೇಬೇಕು. ಒಂದು ಕ್ಷಣವೂ ನನ್ನ ಅನುಭವದಿಂದ 
ವಂಚಿತವಾಗಬಾರದು - ಎಂದು ಮತ್ತೊಮ್ಮೆ ನಿರ್ಧರಿಸಿದೆ. 
ನಮ್ಮ ಮಾತಿನಲ್ಲಿ ತರಗತಿ ಗಂಟೆ ಒಡಿಯುತ್ತಿದ್ದುದೂ ಎಷ್ಟೋ ಸಲ ಮರೆತು 
ಹೋಗುತ್ತಿತ್ತು! 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 8 


ನೀರು, ಹಡಗಿನ ಪ್ರಯಾಣವೆಂದರೆ ಹೆದರಿದ್ದ ಕಸ್ತೂರಿಗೆ ಧೈರ್ಯ ಹೇಳಿದೆ. (ನನಗೇ 
ಮೊದಲಿಗೆ ಧೈರ್ಯವಿರಲಿಲ್ಲ! ಎಷ್ಟೋ ಅನುಬ'ವವಿರುವವಳಂತೆ ಹಡಗಿನ ಯಾತ್ರೆಯ 
ಬಗ್ಗೆ ಉದ್ದುದ್ದ ಬಾಷಣ ಕೊರೆದೆ ; ಕೊರೆಯುತ್ತಲೇ ಇದ್ದೆ. 


ನವೆಂಬರ್‌ ತಿಂಗಳಿಂದ ಡಿಸೆಂಬರ್‌ ತಿಂಗಳವರೆಗೆ ನಮಗೆ ಚಳಿಗಾಲದ ರಜೆ. 
ಹಿತವಾದ ಕಾಲ. ಹೆಚ್ಚು ಮಳೆಯೂ ಇರುವುದಿಲ್ಲ. ಹವಾಮಾನದ ಪೂರ್ವ ಸೂಚನೆಯಂತೆ 
೦ಶರಾವುದೇ ಚಂಡಮಾರುತದ ಬೀತಿಂಯೂ ಇರಲಿಲ್ಲ. ಹಾಗಾಗ, ನವೆಂಬರ್‌ 10ಕ್ಕೆ 
ಬೆಂಗಳೂರಿನಿಂದ ಮದ್ರಾಸಿಗೆ ಹೊರಡುವುದು. ಅಲ್ಲಿಂದ 12ನೇ ತಾರೀಖು ಬೆಳಿಗ್ಗೆ 7.30 
ಕ್ಕ ಮದ್ರಾಸ್‌ ಬಂದರಿನಿಂದ ಹಡಗನ್ನು ಹತ್ತುವುದು - ಎಂದು ನಿಷ್ಠರ್ಷೆಂಯಾಯಿತು. 
ಒಂದು ದಿನ ಮುಂಚಿತವೇ ಹೋಗಿ "ಷಿಪ್ಪಿಂಗ್‌ ಕಾರ್ಪೊರೇಷನ್‌ ಆಫ್‌ ಇಂಡಿಂಯಾ' 
ಆಫೀಸಿನಲ್ಲಿ ನಮ್ಮ ಟಿಕೆಟ್ಟುಗಳನ್ನು ಸಂಗ್ರಹಿಸಬೇಕಿತ್ತು. ನಮ್ಮ ನಮ್ಮ ಸ್ಥಳಗಳನ್ನೇನೋ 
ಮೊದಲೆ ಕಾದಿರಿಸಲಾಗಿತ್ತಾದರೂ ಟಕೆಟ್ಟುಗಳನ್ನು ಮಾತ್ರ ಕೇವಲ ಒಂದು ದಿನ ಮುಂಚಿತವಾಗಿ 
ನೀಡುತ್ತಿದ್ದರು. ಕೊನೆಯ ಗಳಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆಯಾಗ 
ಬಹುದೆಂಬ ಕಾರಣಕ್ಕಾಗಿ ಇಂತಹ ವ್ಯವಸ್ಥೆಯನ್ನು ಮಾಡಿದ್ದರು. 


ಪ್ರಾಣಿ ಶಾಸ್ತ್ರ ವಿಭಾಗದವರು, ಸಮುದ್ರ ಜೀವಿ ಮಾದರಿಗಳನ್ನು ಬಗೆ ಬಗೆಂರು 
ಹವಳಗಳನ್ನು ಸಂಗ್ರಹಿಸಬೇಕಾಗಿದ್ದುದರಿಂದ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಣಿಮಾಡಿ 
ಕೊಂಡರು. ದೊಡ್ಡ ದೊಡ್ಡ ಬಕೇಟುಗಳು, ಒಂದೆರಡು ಬಿಂದಿಗೆಗಳು ಬಲೆಗಳು, ಸನಿಕೆಗಳು 
ಕ್ಲೋರೋಪಾರಂ, ಫಾಮಾಲಿನ್‌ ಮತ್ತು ಕೆಲವು ದೊಡ್ಡ ಬಾಯಿಯ ಮತ್ತೆ ಕೆಲವು ಚಿಕ್ಕ 
ಚಿಕ್ಕ ಬಾಯಿಯ ಗಾಜಿನ ಸೀಸೆಗಳು - ಮುಂತಾದವುಗಳನ್ನೆಲ್ಲಾ ಒಡ್ಡಿ ರಾಶಿ ಮಾಡಿ 
ಅವುಗಳನ್ನೆಲ್ಲಾ ಪ್ರತ್ಯೇಕವಾದ ಒಂದು ಬಂಡಲ್‌ ಮಾಡಿದರು. 


ನಮಗೆ ಬೇಕಾದ ಬಟ್ಟೆ ಬರೆ ಹಾಸಿಗೆಗಳು, ಕೊಡೆಗಳು, ಮಳೆ ಕೋಟುಗಳು 
ಮುಂತಾದವುಗಳನ್ನೆಲ್ಲಾ ಹೊಂಚಿಕೊಂಡು ಹೊರಡುವ ದಿನವನ್ನೇ ಕಾತರ ಕಣ್ಣುಗಳಿಂದ 
ಎದುರು ನೋಡುತ್ತಿದ್ದೆವು. ದಿನ ನಿತ್ಯ ಏನಾದರೂ ನೆನಪು ಮಾಡಿಕೊಂಡು ಕೊಳ್ಳುವುದೇ 
ಆಗುತ್ತಿತ್ತು. ನಮ್ಮ ಕಲ್ಪನೆಯಲ್ಲಿ ಅದೊಂದು ಕನಸಿನ ಊರು. ಅಲ್ಲಿನ ಪ್ರದೇಶ, ಜನ, ವಸತಿ 
ನಮ್ಮ ಹಾಗೇ ಇರುತ್ತದೆಂಬ ನಂಬಿಕೆಗೆ ದೂರವಾದ ಭಾವನೆಗಳ ಬೆನ್ನು ಹತ್ತಿ ಯೋಚಿಸುತ್ತಿದ್ದೆವು. 
ನಮ್ಮ ಕನಸುಗಳು ಮುಗಿಯುವ ಹಾಗೇ ಕಾಣಲಿಲ್ಲ. ಅಂಡಮಾನಕ್ಕೆ ಹೊರಡುವ ಗಳಿಗೆಯ 
ನಿರೀಕ್ಷೆಯಲ್ಲಿ ಭಾವೋದ್ದಿಗ್ನ ಸ್ಥಿತಿಯಲ್ಲಿ ಹಗಲು ರಾತ್ರಿಗಳು ಗೋಡೆಯ ಮೇಲಿನ ಕ್ಕಾಲೆಂಡರನ್ನೇ 
ಕಾಯುತ್ತಿದ್ದೆವು. ನವೆಂಬರ್‌ 7,89 ... ಹೀಗೇ ದಿನಗಳು ಸಾಗಿದವು. 10ನೆ ದಿನಾಂಕ ನಾವು 
ಹೊರಡುವುದೆಂದು ನಿಶ್ಚಿತವಾಗಿತ್ತು... ಅದಕ್ಕೇ ಅದನ್ನು ಎದುರುನೋಡುತ್ತಿದ್ದವರು... ಅಂತೂ 
ಇಂತೂ 10ನೇ ನವೆಂಬರ್‌ ಬಂದೇ ಬಂತು ... ಎಲ್ಲರಿಗೂ ಹೇಳಿಕೊಳ್ಳಲಾಗದ ಉತ್ಸಾಹ 
ಸಂಭ್ರಮ - ಏನು ಮಾಡುವುದಕ್ಕೂ ತೋಚುತ್ತಿರಲಿಲ್ಲ. ಇಂತಹ 2೦11017611 ನಿಂದಾಗಿ. 


೫ ೫ ೫ ೫% ೫% 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 9 


ಹೊರಟೇ ಬಿಟ್ಟೆವು : - 


ರಾತ್ರಿ 8 ಗಂಟೆಗೆ ಬೆಂಗಳೂರು ರೇಲ್ವೆ ಸ್ಟೇಷನ್‌ನ ಮದ್ರಾಸ್‌ ಗೇಟ್‌ ಕಡೆಗಿರುವ 
ಪ್ಲಾಟ್‌ ಫಾರಂನಲ್ಲಿ ಎಲ್ಲರೂ ಸೇರುವುದೆಂದು ಮೊದಲೇ ಪ್ರವಾಸಿ ತಂಡಕ್ಕೆ ತಿಳಿಸಲಾಗಿತ್ತು. 
ಮದ್ರಾಸ್‌ಗೆ ಟ್ರೈನ್‌ ಇದ್ದದ್ದು 10.15 ಕೈ, ಆದರೂ ನಮ್ಮ ಆತುರ ಕಾತರಗಳು 7.45 ಕ್ಕೇ 
ಇಡೀ ತಂಡ ತಮ್ಮ ತಮ್ಮ ಬಂಧು ಬಳಗ, ತಂದೆ ತಾಯಿಗಳೊಂದಿಗೆ ಹಾಜರಿತ್ತು. ನಮ್ಮ 
ಸಂಭ್ರಮ ನೋಡುವವರ ಹೊಟ್ಟೆ ಉರಿಸುವ ಹಾಗಿತ್ತು. ನಮ್ಮನ್ನು ಇಂತಹ ಅವಕಾಶ 
ದಕ್ಕಿಸಿಕೊ೦ಡದ್ದಕ್ಕಾಗಿ ಅಭಿನಂದಿಸುತ್ತಿದ್ದಂತೆ, ನಮಗೆ ಇನ್ನೇನು ಸ್ವರ್ಗ ಮೂರೇ ಗೇಣು 
ಅನಿಸಿತು. 


ನಾನು ಸ್ಟೇಷನ್‌ ತಲುಪುವ ಹೊತ್ತಿಗೆ ನನ್ನ ಸಹೋದ್ಯೋಗಿಗಳಿಬ್ಬರೂ ಹಾಜರಿದ್ದರು. 
ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಳಗವೂ ಅರಳಿದ ಮುಖಗಳಿಂದ ನನ್ನನ್ನು ಸ್ವಾಗತಿಸಿದರು. 
ನಾನು ಸಾಹಿತ್ಯದ ಮೇಡಂ. ಅವರೆಲ್ಲಾ ಜೀವಶಾಸ್ತ್ರ ವಿದ್ಯಾರ್ಥಿಗಳಾದರೂ ಬಾಷಾ ವಿಷಯಕ್ಕೆ 
ಎಲ್ಲ ವಿದ್ಯಾರ್ಥಿಗಳೂ ಸೇರುತ್ತಿದ್ದುದರಿಂದ, ಅವರೆಲ್ಲ ನನಗೆ ಅಪರಿಚಿತರೆನಿಸಲಿಲ್ಲ. ಹಾಗ 
ನೋಡಿದರೆ 1೩ಗgಟ೩gೀ ಮೇಡಂಗೇ ಹೆಚ್ಚಿನ ವಿದ್ಯಾರ್ಥಿಗಳ ಮುಖ ಪರಿಚಯವಿರುತ್ತಿತ್ತು. 
ಯಾಕೆಂದರೆ ಪ್ರಥಮ ಬಾಷೆ ಎಲ್ಲರಿಗೂ ಖಡ್ಡಾಂಯವಾಗಿತ್ತು. ಹಾಗಾಗಿ ನನಗೇನೂ 
ಪರಕೀಂಯತೆಂಯು ಅನುಬವ ಆಗಲಿಲ್ಲ. ಒಂದಿಬ್ಬರು ವಿದ್ಯಾರ್ಥಿಗಳಿಗೆ ಅದೇಕೋ ಏನೋ 
ನನ್ನ ಬಗ್ಗೆ ವಿಶೇಷವಾದ ಅಭಿಮಾನವಿತ್ತು. ಅದಕ್ಕೆಂದೇ ನನ್ನನ್ನು ಕಾಣುತ್ತಿದ್ದಂತೆ, ನನ್ನ 
ಸಹೋದ್ಯೋಗಿಗಳನ್ನು ಸುತ್ತುಗಟ್ಟಿ ನಿಂತಿದ್ದವರು ಗುಂಪಿನಿಂದ ಆಚೆ ಬಂದು ನೇರವಾಗಿ 
ನನ್ನ ಬಳಿಗೆ ಬಂದು ಕೇಳಿದರು. 


"ಮೇಡ೦ ಬನ್ನಿ ನಮ್ಮ ತಂದೆ ತಾಯಿ ತಮ್ಮನ್ನು ಕಾಣಬೇಕೆನ್ನುತ್ತಾರೆ. ಎಂದಳು. ಈಗ 
ನಾನು ಜವಾಬ್ದಾರಿ ಹೊತ್ತವಳು. ನಾವು ಮೂರು ಮಂದಿಯ ಸುಪರ್ದಿನಲ್ಲಿ ವಿದ್ಯಾರ್ಥಿಗಳಿದ್ದರು. 
ಅವರ ಕಷ್ಟ ಸುಖ, ಅವರಿಂದ ಒದಗುವ ತಂಟೆ ತಕರಾರು, ಕಾಟ, ಕೀಟಲೆಗಳೆಲ್ಲಕ್ಕೂ 
ನಾವೇ ಜವಾಬ್ದಾರರು. ಆ ಹುಡುಗಿ ತಂದೆ ತಾಯಿಯರು ನನ್ನನ್ನು ಕಾಣಬೇಕೆಂದಾಗ, 
ನನ್ನಲ್ಲಿ ಇನ್ನಷ್ಟು ಹಿರಿತನ ಜವಾಬ್ದಾರಿ ಭಾವನೆ ಮೂಡಿತು. ನಾನೇ ಅವರಿದ್ದಲ್ಲಿಗೆ ಹೊರಟೆ. 


“ನಮಸ್ಕಾರ ಮೇಡಂ, ನಮ್ಮ ಸುಮತಿ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾಳೆ. ನಿಮ್ಮನ್ನು 
ಕಂಡರೆ ಅವಳಿಗೆ ತುಂಬ ಅಭಿಮಾನ. ಹಾಗೆ ನೋಡಿದರೆ ನೀವು ಬರೋದು ಗೊತ್ತಾದ 
ಮೇಲೇನೇ ಅವಳೂ ಹೊರಡೋ ನಿರ್ಧಾರ ಮಾಡಿದ್ದು” - ಎಂದರು. 


ನನಗೆ ಅವರ ಮಾತು ಕೇಳಿ ಹೆಮ್ಮೆ ಅನಿಸಿತಾದರೂ ನನ್ನನ್ನು ಹೊಗಳಿ ಅಟ್ಟಕ್ಕೆ 
ಕೂರಿಸುವುದು ಯಾತಕ್ಕೋ ಎಂದು ಸಂಶಯ ಬಂದರೂ - ನನ್ನಂತಹವಳಿಂದ ಅವರಿಗೆ 
ಏನು ಪ್ರಯೋಜನವಾಗಲು ಸಾಧ್ಯ? ಅವರ ಮಾತು ನಿಜವೇ ಇರಬಹುದು - ಅಂದುಕೊಂಡೆ. 


"ಹೌದು ಸುಮತಿ ಬಹಳ ಒಳ್ಳೇ ಹುಡುಗಿ, ಏನೂ ತಿಳಿಂಯೊಲ್ಲ'- ಕಾಲೇಜಿನಲ್ಲಿ 
ಎರಡನೆ ಬಿ.ಎಸ್ಸಿ ತರಗತಿಯೆಲ್ಲಿದ್ದರೂ ಮಗುತನವೇ ಕಾಣುತ್ತಿತ್ತು. ಕಾಣುವ ಮಗುತನ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 10 


ಎಷ್ಟು ನಿಜ, ಎನ್ನುವುದು ಮಾತ್ರ ನನಗೆ ತಿಳಿದಿರಲಿಲ್ಲ. 


"ನೋಡಿ, ಅವಳಿಗೆ ಸಮುದ್ರ, ನೀರು ಎಂದರೆ ಬಹಳ ಹೆದರಿಕೆ. ಅಲ್ಲದೆ ಮನೆಬಿಟ್ಟು 
ಇಲ್ಲಿಯವರೆವಿಗೆ ಒಬ್ಬಳನ್ನೇ ಎಲ್ಲಿಗೂ ಕಳಿಸಿಲ್ಲ. ಆದರೆ ಇಂತಹ ಅವಕಾಶ ಅಪರೂಪ 
ಎನಿಸಿದ್ದಕ್ಕೆ ಮತ್ತು ನೀವೆಲ್ಲ ಜೊತೆಗೆ ಇರ್ತೀರಿ ಅಂತಲೇ ಕಳಿಸ್ತಿದ್ದೀವಿ. ದಯವಿಟ್ಟು ಅವಳನ್ನು 
ಸ್ವಲ್ಪ ಜಾಗ್ರತೆಯಾಗಿ ನೋಡಿಕೊಳ್ಳಿ ...ನಿದ್ದೆಯಲ್ಲಂತೂ ಬಹಳ ಬೆಚ್ಚ ಬೀಳ್ತಾಳೆ. ಒಬ್ಬಳನ್ನೇ 
ಮಲಗೋಕೆ ಬಿಡಬೇಡಿ” - ದೈನ್ಯ ಯಾಚನೆಯಾಗಿತ್ತು ! 


ಇಷ್ಟು ದೊಡ್ಡ ಹುಡುಗಿ ಅಮ್ಮನ ಪಕ್ಕ ಬಿಡ್ತಿರಲಿಲ್ಲವಂತೆ ! ಸರಿ ನಾನೇ ಅವಳಿಗೆ 
ಅಮ್ಮ ಆದ್ರೆ ಆಯ್ತು" ಅಂದು ಕೊಂಡೆ. 


"ಛಿ 1 ಛಿ 1 ನೀವೆಲ್ಲ ಹೀಗೆ ಬೇಡಿಕೊಳ್ಳಬೇಕಾದ್ದಿಲ್ಲ. ಇವಳಾಗಲೀ, ಬೇರೆಂಯಾರೇ 
ಆಗಲಿ ನೋಡಿಕೊಳ್ಳಬೇಕಾದ್ದು ನಮ್ಮ ಜವಾಬ್ದಾರಿ |! ನೀವೇನು ಹೆದರ ಬೇಕಾಗಿಲ್ಲ. 
ಸಮುದ್ರ ಪ್ರಂಶಾಣ, ಈಗೇನು ಸರ್ವೇ ಸಾದಾರಣ | ಬೆಂಗಳೂರು ಮೈಸೂರಿಗೆ 
ಹೋಗೋಷ್ಟು ಸರಳ, ಸುಲಬ" - ನೂರಾರು ಸಲ ಸುತ್ತಿ ಬಂದವಳಂತೆ ಎಂದೆ ನೀವು 
ನಿಶ್ಚಿಂತೆಯಿಂದ ಇರಿ. ನಮ್ಮ ಜೊತೆ ಸೇರಿ ಬೇಕಾದಷ್ಟು ಧೈರ್ಯ ಕಲ್ತಕೋತಾಳೆ. ಆಮೇಲೆ 
ನೋಡ್ತಿರಿ, ಅವಳಿಂದಲೇ ನಾವು ದೈರ್ಯ ಕಲೀಬೇಕಾಗುತ್ತೆ ... ಅವಳತ್ತ ತಿರುಗಿ, ಹೌದಲ್ಲ 
ಸುಮ?) - ಎಂದೆ ನಗುತ್ತ. 


ಅಷ್ಟರಲ್ಲಿ ಬೇರೆ ಹುಡುಗರೆಲ್ಲ ನಮ್ಮ ಕಡೆ ತಿರುಗಿ ಮುಸಿ ಮುಸಿ ನಗುತ್ತಿದ್ದರು. 
ಅವರ ನೋಟ, ಅವರ ನಗು ನೋಡಿ, ನನಗೆ ಖಾತರಿಯಾಯ್ತು - ರಾತ್ರಿಗೆ ಏನಾದರೂ 
ಚೇಷ್ಟೆಗೆ ಹೊಂಚು ಹಾಕ್ತಾರೇಂತ? 


"ಸುಮ ನೋಡು, ನೀನು ಹೆದರಿದಂತೆ ತೋರಿಸಿಕೊ೦ಡಷ್ಟೂ ನಿನಗೇ ತೊಂದರೆ. 
ಹುಡುಗರು ಸುಮ್ಮನೆ ಬಿಡೋಲ್ಲ' ಎಂದು ತಿಳಿಸಿ ಹೇಳುತ್ತಿರುವಷ್ಟರಲ್ಲಿ, ನನ್ನ ಗೆಳತಿ 
ಕರೆದಳು. ಮತ್ತೊಮ್ಮೆ ಅವರಿಗೆ ಧೈರ್ಯ ಹೇಳಿ ನಾನು ಅಲ್ಲಿಂದ ಹೊರಟೆ. 


“ಏನೇ ವಿಜಿ, ಅಷ್ಟು ಹೊತ್ತು ತಲೆ ತಿಂದರಲ್ಲ !' ಅಂದಳು. "ಅಯ್ಯೋ ಅದು 
ಮಾಮೂಲೇ ! ಸ್ವಲ್ಪ ಎಳಸು ಹುಡುಗಿ' - ಅಂದೆ. 


ದೂರದಿಂದ ಗಾಡಿಯ ಸೀಟಿ ಕೇಳಿಸಿತು. ಇದ್ದಕ್ಕಿದ್ದಂತೆ ಎಲ್ಲರೂ ಸಿೀಗಗ ಸ್ಥಿತಿಗೆ 
ಬಂದರು. ಹುಡುಗರು ಅದು ಇದು ಕೊಳ್ಳೋಕೆ ಓಡಾಡುತ್ತಿದ್ದರು. ಮನೆಯಿಂದ ತಂದಿರೋ 
ವಸ್ತುಗಳು, ತಿಂಡಿಗಳು ಸಾಲದು ಅಂತ ಸ್ಟೇಷನ್‌ನಲ್ಲಿದ್ದ ಸಾಲು ಅಂಗಡಿಗಳಿಗ' ದಾಳಿ 
ಮಾಡಿದ್ದರು. ನನಗೆ ಯಾವಾಗಲೂ ಸ್ವಲ್ಪ ಗಾಭರಿ. ಗಾಡಿ ಬಂದ್ಹಿಡ್ತಿದೆ. ಅಯ್ಯೋ, ಹಾಳಾದವರು, 
ಎಲ್ಲಿ ಸಾಂಯ್ತಾರೋ ಅಂದು ಬೈದುಕೊಳ್ಳುತ್ತಿರುವಷ್ಟರಲ್ಲಿ ನನ್ನ ಗೆಳತಿ ಹೇಳಿದಳು. 


“ನಮ್ಮದಲ್ಲಾಂತ ಕಾಣುತ್ತೆ. ಇನ್ನೂ ಅರ್ಧ ಗಂಟೆ ಇದೆ. "ಲೇ ಈ ಹುಡುಗರನ್ನು 
ಇಲ್ಲಿಂದ ಹೋಗೋಕೆ ಯಾಕೆ ಬಿಟ್ಟೆ? ... ಸುಮ್ಮನೆ ತಲೆ ಹರಟೆಗಳು' ಗಾಡಿ ಬಂದ್ದಿಟ್ಟು, 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 1! 


ಇವರೆಲ್ಲ ಅಲ್ಲಲ್ಲಿ ಚದುರಿ ಹೋದರೆ ಆಮೇಲೇನು ಗತಿ?' ಎಂದೆ. 


ಪಕ್ಕದಲ್ಲಿಯೇ ನಮ್ಮ ಇನೊಬ್ಬರು ಸಹೋದ್ಯೋಗಿ ಪುರುಷೋತ್ತಂ ಅವರು ನನ್ನತ್ತ 
ಕೆಣಕುವಂತೆ ನೋಡಿದರು. ನಾನು ಕೋಪ ಮಾಡಿಕೊಳ್ಳದೆ ಗಂಭೀರವಾಗಿ ಕೇಳಿದೆ. 


"ಯಾಕೆ ಸಾರ್‌ ನನ್ನ ಭಯದಲ್ಲಿ ಅರ್ಥ ಇಲ್ವಾ?' "ಅರ್ಥ ಇಲ್ಲ ಅಂತ ಅಲ್ಲ, 
ಸುಮ್ಮನೆ ಸಣ್ಣದಕ್ಕೆಲ್ಲಾ ಟೆನಷನ್‌ ತಂದು ಕೊಳ್ತೀರಿ. ನೀವು ಸುಮ್ಮನಿರಿ, ಗಾಡಿ ಬರಲಿ, 
ನೋಡ್ತಿರಿ, ನಮಗಿಂತ ಮುಂಚೆ ಒಳಗೆ ಆಕ್ರಮಿಸಿ ಕೂತಿರ್ತಾರೆ | - ನಕ್ಕು ನುಡಿದರು. 
ಅವರ ಮಾತು ಎಷ್ಟು ನಿಜ! ಅವರು ಹೇಳಿದ ಹಾಗೆ ಗಾಡಿ ಪ್ಲಾಟ್‌ ಪಾಂನಲ್ಲಿ ನಿಂತಿದ್ದೇ, 
ಶರವೇಗದಲ್ಲಿ ತಾ ಮುಂದು ನಾ ಮುಂದು ಅಂತ ಮುನ್ನುಗ್ಗಿ, ತಮ್ಮ ತಮ್ಮ ಸ್ಥಳಗಳನ್ನು 
ಕಾಯ್ದಿರಿಸಲು ಸ್ಪರ್ಧೇ ನಡೆಸಿದ್ದರು. ಎಲ್ಲರಿಗೂ ಅವರವರ ಸ್ನೇಹಿತರ ಪಕ್ಷವೇ ಬೇಕು! 


ಶಾಶ್ವತವಾಗಿ ವಲಸೆ ಹೋಗುವವರಂತೆ ಹೊರಲಾರದಷ್ಟು ಹೊರೆ ಲಗೇಜು ಹೊತ್ತು 
ನುಗ್ಗಿ, ಪಟ್ಟಬ'ದ್ರರಾಗಿ ಆಸೀನರಾದರು. ನಿಧಾನವಾಗಿ ನಾವೂ ಒಳಗೆ ನಡೆದೆವು, ಅವರು 
ಬಿಟ್ಟು ಕೊಟ್ಟರೆ ನಮಗೆ ಜಾಗ. ಪಾಪ ಹುಡುಗರಲ್ಲಿ ಸಂಸ್ಕಾರ ಇತ್ತು. ಎದ್ದೆದ್ದು ತಮ್ಮ ಜಾಗ 
ಕೊಡೋಕೆ ಕೆಲವರು ಮುಂದೆ ಬಂದರು. ಇಬ್ಬರು ಲ್ಯಾಬ್‌ ಅಸಿಸ್ಟೆಂಟ್‌ಗಳನ್ನು ಅಲ್ಲಲ್ಲಿ 
ಮದ್ಯೆ ಮದ್ಯೆ ಮಲಗಿ ಎಚ್ಚರದ ಕಣ್ಣು ಇಡಲು ಹೇಳಿದೆವು. ನಾನು ನನ್ನ ಗೆಳತಿ ಒಂದೊಂದು 
ಬರ್ತ್‌ನ್ನು ಪುರುಷೋತ್ತಂ ಮೇಲಿನದನ್ನು ಹಿಡಿದರು. 


ಒಂದೇ ಸಲಕ್ಕೆ ಮಳೆ ಬಂದು ನಿಂತ ಹಾಗೆ ಆಯಿತು. ಸೀಟುಗಳ ತರಾತುರಿ 
ಮುಗಿದಿತ್ತು. ಆದರೆ ಆವೌನ, ಆ ಶಾಂತಿ ಕೇವಲ ಕೆಲವು ಗಳಿಗೆಗಳು! ನಿರಾಳವಾದ 
ಉಸಿರಾಟ ಕೇಳಿಸಿತು. ಇನ್ನೇನು ಹಾಂರರಾಗಿ ಮಲಗಿ ಬಿಡಬಹುದು ಅಂತ ಲೆಕ್ಕ 
ಹಾಕುತ್ತಿರುವಷ್ಟರಲ್ಲಿ ಪಕ್ಕದ ಬೋಗಿಯೊಳಗಿಂದ ಹಕ್ಕಿಗಳ ಕಲರವದಂತೆ ಮಾತಿನ ಗುಜು 
ಗುಜು ಪ್ರಾರಂಭವಾಯಿತು. ಜೊತೆಗೆ ಹಾಡಿ ಹೊರಡುವ ಸದ್ದು : ಲೇ ಸುಮಿ, ಲೇ ಗೌರಿ, 
ಲೋ ವೆಂಕೂ, ಬದರಿ, ಶಾಮು ... ಹುಷಾರು. ಹೋದ ತಕ್ಷಣ ಲೆಟರ್‌ ಬರೆಯಿರಿ ... 
ನೀರಿನ ಹತ್ತಿರ ಹೆಚ್ಚಾಗಿ ಹೋಗಬೇಡಿ. (ನೀರಿನಲ್ಲೇ ಪ್ರಂಯಾಣ ನಡೆಸುವಾಗ!) ... 
ಟೀಚರ್ಸ್‌ ಹೇಳಿದ ಹಾಗೆ ಕೇಳಿ, ಊಟ ತಿಂಡಿ ಸರಿಯಾಗಿ ನೋಡ್ಕೊಳ್ಳಿ ... ಗುಂಪು 
ಬಿಟ್ಟು ಹೋಗ್ಬೇಡಿ ... ಇತ್ಯಾದಿ ಇತ್ಯಾದಿ ಎಚ್ಚರಿಕೆ ಮಾತುಗಳು ...ಟಾ ಟಾ ಬೈಬೈ ಗಳು 
«ಗಾಡಿ ಕದಲಿತು. ಒಂದಷ್ಟು ದೂರ ಹೆಜ್ಜೆಗಳೂ ಜೊತೆಯಾದವು. ಕಿಟಕಿಗಳಿಂದ ಮುಖಗಳು 
ಹೊರ ಚಾಚಿ ಕೊನೆಯದಾಗಿ ಕೈ ಬೀಸಿ ಬೀಳ್ಕೊಂಡರು. 


ಒಂಟಿ ಪ್ರಂರರಾಣಕ್ಕೂ, ಗುಂಪಿನ ಜೊತೆ ಪ್ರಂಯಾಣ ಮಾಡುವುದಕ್ಕೂ ಇರುವ 
ವ್ಯತ್ಯಾಸ ಗೊತ್ತಾಯಿತು. ಮಲಗುವ ಹೊತ್ತಿನಲ್ಲೂ ನಮಗೆಲ್ಲರಿಗೂ ಏನೋ ಸಂತೋಷ, 
ಯಾವುದೋ ಜೈತ್ರ ಯಾತ್ರೆಗೆ ಹೊರಟಿದ್ದೇವೆಂಬ ಉತ್ಸಾಹ, ಸಂಭ್ರಮಗಳು... 


ತರಗತಿಗಳಲ್ಲಿ ಅಸ್ಪಶ್ಯರಂತೆ ದೂರ ದೂರ, ಶಿಸ್ತಿನ ಬೇಲಿಯೊಳಗೆ ಕುಳಿತು ಒಳಗೊಳಗೇ 
ನರಳುತ್ತಿದ್ದ ಹುಡುಗ ಹುಡುಗಿಂರುರಿಗೆ ಈಗ ಮುಕ್ತ ವಾತಾವರಣ. ಮೈ ಛಳಿ ಬಿಟ್ಟು, 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 12 


ಸ್ವಚ್ಛಂದವಾಗಿ ಹುಡುಗ ಹುಡುಗಿಂಯುರು ಅತ್ಯಂತ ಆಪ್ತವಾಗಿ ಒಬ್ಬರಿಗೊಬ್ಬರು ಹತ್ತಿರ 
ಹತ್ತಿರ ಕುಳಿತು ಹರಟೆಗೆ ಇಳಿದರು. ಮಾತು ! ಮಾತು | ಮಾತು...... ಪ್ರಪಂಚದ ಸಮಸ್ತ 
ಎಷಯಗಳೂ ಅವರ ಚರ್ಚೆಗೆ ಕವಳವಾಯಿತು. ಪಕ್ಕದ ಬರ್ತ್‌ನಲ್ಲಿ ನಾವಿದ್ದೆವು. ಹುಡುಗರು, 
ಅವಕಾಶ ಸಕ್ಕಿದೆ 0710) ಮಾಡಲಿ ಎಂದು ಕೊಂಡು ಸುಮ್ಮನಿದ್ದೆವು. ಆದರೆ ಅವರ 
ಮಾತಿನ ಚಿನಕುರಳಿ, ನಗೆಯ ಕಲರವ, ಒಮ್ಮೊಮ್ಮೆ ಅಟ್ಟಹಾಸ - ಗುಸು ಗುಸು ಪಿಸು 
ಪಿಸುಗಳಿಗೆ ಕೊನೆ ಇರುವ ಹಾಗೆ ಕಾಣಲಿಲ್ಲ. 


ಮಾತಿನ ಮೂಟೆಗಳು ಉರುಳಿದವು. ಮಾತುಗಳು ನಿಲ್ಲುವ ಹಾಗೆಯೇ ಕಾಣಲಿಲ್ಲ. 
ಬಗೆ ಬಗೆಯ ರಸಿಕತೆ ಇತ್ತು ; ವಿನೋದವಿತ್ತು. ಕೇಳಿದವರಿಗೆ ಕಚಗುಳಿ ಇಡುವ ಮಾತುಗಳು 
ಆ ... ಅವರ ಮಾತಿನ ಲಯಗಳು, ತರಂಗಗಳು ಬೋಗಿಯಲ್ಲಿ ಮಲಗಿದ್ದ ಪ್ರಯಾಣಿಕರ 
ಗಾಢ ನಿದ್ದೆಯ ನೀರವತೆಯ ಕೋಟೆಯನ್ನು ಸೀಳಿಕೊಂಡು ಅವರ ಕಿವಿಯ ತಮ್ಮಟೆಗಳನ್ನು 
ಅಪ್ಪಳಿಸುತ್ತಿದ್ದವರು. ನಮ್ಮ ವಯಸ್ಸಿಗೆ ಅರ್ಥವಾಗದ ಜೋಕುಗಳು, ಆಂತರ್ಯದ ರಹಸ್ಯಗಳು 
ಒಬ್ಬರಿಂದೊಬ್ಬರಿಗೆ ರವಾನೆಯಾಗಿ ಕಿಸಿ ಕಿಸಿ ಕಿಲಿ ಕಿಲಿ ನಗುವಿನಲೆಗಳನ್ನು ಎಬ್ಬಿಸಿದವು. 
ಮಲಗಿದ್ದವರಿಗೆ ಇವರ ಚೇಷ್ಟೆಗಳು ನಿದ್ರಾ ಭಂಗ ತರುವುದು ಸಹಜವಾಗಿತ್ತು. ಆದರೂ ಆ 
ವಯಸ್ಸಿನ ಉಲ್ಲಾಸ, ಉತ್ಸಾಹಗಳನ್ನು ತುಳಿದು ಹಾಕಲು ನಮಗೆ ಮನಸ್ಸು ಬರಲಿಲ್ಲ. 
ಅದಕ್ಕೇಂದೇ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಟ್ಟೆವು. ನಾವು ಮೂವರೂ ಮದ್ಯ 
ವಯಸ್ಸಿಗೆ ಹೆಜ್ಜೆ ಇಟ್ಟವರು, ಮಾತನಾಡಲು ಏನಿರುತ್ತದೆ? ಮನೆ, ಗಂಡ, ಹೆಂಡತಿ, 
ಮಕ್ಕಳು, ತಪ್ಪಿದರೆ ಕಾಲೇಜಿನಾಡಳಿತ ವರ್ಗ, ಪ್ರಾಂಶುಪಾಲರು ಮತ್ತು ಅವರ ಅಧಿಕಾರಶಾಹಿ 
ಮನೋಬಾವ, ನಮ್ಮ ನಮ್ಮ ವಿಭಾಗಗಳಲ್ಲಿನ ಉಳಿದ ಸಹೋದ್ಯೋಗಿಗಳು - ಹೀಗೆ 
ಹೀಗೇ ... ನೂರೆಂಟು ವಿಷಯಗಳನ್ನೂ ನೆನಪು ಮಾಡಿಕೊಳ್ಳುತ್ತಿದ್ದೆವು. ಅಷ್ಟರಲ್ಲಿ ಅದೆಲ್ಲಿಂದ 
ಪ್ರತ್ಯಕ್ಷನಾದನೋ ಮಹಾನುಭಾವ ! .. ಟಿಕೆಟ್‌ ಕಲೆಕ್ಟರ್‌ ಅವತರಿಸಿ ರಸ ಭಂಗ ಮಾಡಿದ. 
ನಮ್ಮ ಹುಡುಗರ - ಅಲ್ಲಲ್ಲ ನಾವು ಕರೆ ತಂದಿದ್ದ ವಾನರ ಸೈನ್ಯದ ಮಂಗಾಟಗಳು, 
ಮಾತುಗಳು ಆತನಿಗೆ ಕಿರಿ ಕಿರಿ ಉಂಟುಮಾಡಿರಬೇಕು. ಮುಖ ಕಿವಿಚಿಕೊಂಡೇ ನಮ್ಮೆಡಗೆ 
ಬಂದ. “ಯಾರ್ರೀ ಈ ಹುಡುಗರ ಜೊತೆ ಬಂದವರು?” ಎಂದು ರೇಗಿದ ದನಿಯಲ್ಲಿ 
ಕೇಳಿದ. 


ನಾವೂ ಅಸಮಾಧಾನದಿಂದಲೇ ಉತ್ತರಿಸಿದೆವು. “ನಮ್ಮ ಹುಡುಗರೇ !' - ಎಂದು 
ಲೀಲಾ ಹುಬ್ಬೇರಿಸಿ ಹೇಳಿದಳು. "ಹೌದಾ | * - ಸಿಡುಕಿನಿಂದಲೇ ಟಿ.ಸಿ. ಮುಂದುವರೆದ 
“ನಿಮ್ಮ ಹುಡುಗರಿಗೆ ಸಮ್ಮನಿರಲು ಹೇಳಿ. ಇಷ್ಟೊಂದು ಈ ಸರಿ ರಾತ್ರಿಯಲ್ಲಿ ಮಾತನಾಡಿದರೆ, 
ನಿದ್ದೆ ಮಾಡುವ ಇತರೆ ಪ್ರಯಾಣಿಕರಿಗೆ ತೊಂದರೆಂಯಾಗುತ್ತೆ' ಎಂದು ಹೇಳಿ ನಮ್ಮೆಲ್ಲರ 
ಟಿಕೇಟುಗಳನ್ನು ಪಡೆದು, ಎಣಿಸಿ ಮತ್ತೆ ತಲೆಗಳನ್ನು ಎಣಿಸಿಕೊಂಡು ಬಂದು ಸರಿಯಾಗಿದೆ 
ಎಂದು ಖಾತರಿಂಶಾದ ಮೇಲೆ ಟಿಕೇಟುಗಳನ್ನು ಹಿಂತಿರುಗಿಸಿದ. ಆದರೆ ಆತ ಅಲ್ಲಿಂದ 
ಕದಲಲಿಲ್ಲ. ಈಗ ಅವನ ಮುಖದಲ್ಲಿನ ಸಿಟ್ಟು ಕರಗಿತ್ತು. ಅವನಿಗೆ ಏನೆನಿಸಿತೋ ಸ್ನೇಹದ 
ದನಿಯಲ್ಲಿ ಕೇಳಿದ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 13 


“ನೀವೆಲ್ಲರೂ ಕಾಲೇಜಿನ ಪ್ರವಾಸಕ್ಕೆ ಹೊರಟಿದ್ದೀರಾ?” - ಅವನ ಮೇಲೆ ನಮಗೂ 
ಸ್ವಲ್ಪ ಸಿಟ್ಟಿತ್ತಾದರೂ ಸೌಜನ್ಯಕ್ಕಾಗಿ “ಹೌದು” ಎಂದೆವು. ಆತ ಮೆಲ್ಲನೆ ಮಾತಿಗೆ ಆರಂಬಿಸಿ 
ಅದೂ ಇದೂ ಮಾತನಾಡ ತೊಡಗಿದ. ಅವನ ಸಿಟ್ಟು ಆ ಕ್ಷಣದ್ದು ಎನಿಸಿತು. ಮನುಷ್ಯ 
ಒಳ್ಳೆಯವನೆಂಬುದು ತಿಳಿಯಿತು. ಒಂದರ್ಧ ಗಂಟೆಯಲ್ಲಿ ಎಲ್ಲವೂ ಮರೆತು ಸ್ನೇಹದಿಂದ 
ಕೈ ಕುಲುಕುವಂತಾಯಿತು. ಆತ ನಗೆ ಮೊಗದಿಂದ “1816 11106 tm” ಎಂದು ಹಾರೈಸಿದ. 


ಇನ್ನೇನು ಯಾರಿಂದಲೂ ತೊಂದರೆಯಿಲ್ಲ. ಹುಡುಗರು ಆರಾಮವಾಗಿ ಮಲಗಿ 
ಬಿಡುತ್ತಾರೆ ಎಂದು ಕೊಂಡಿದ್ದ ನಮ್ಮ ಊಹ್‌ ಸುಳ್ಳಾಯಿತು. ಮತ್ತೆ ನಮ್ಮ 
ಕಂಪಾರ್‌ಟಮೆಂಟ್‌ನಲ್ಲಿ ಗುಜು ಗುಜು ಶುರುವಾಯಿತು. ಲೀಲಾ ಪೇಷಸನ್ಸ್‌ ಕಳೆದು 
ಕೊಳ್ಳುತ್ತಿದ್ದಳು. ಹೇಳಿದಳು. - "ಲೇ ವಿಜಿ ಹೋಗಿ ಅವರ ಬಾಯಿ ಮುಚ್ಚಿಸು ಎಂದಳು. 


ನಾನೇ ಎದ್ದು ಹೋಗಿ ಎಲ್ಲರಿಗೂ ವಾರ್ನಿಂಗ್‌ ಕೊಟ್ಟು ಬಾಯಿ ಮುಚ್ಚಿಸಿ ತೆಪ್ಪಗೆ 
ಮಲಗಬೇಕೂಂತ ಗದ್ದರಿಸಿ ಹೇಳಿದೆ. ಹುಡುಗರು ವಿದೇಯರು. ನನ್ನ ಮಾತು ಕೆಲಸ 
ಮಾಡಿತು. ಆದರೂ ಒಂದು ಮೂಲೆಯಿಂದ ಹೊದ್ದು ಮಲಗಿದ್ದ ಮುಸುಕಿನೊಳಗಿಂದ 
ನಗುವಿನ ಅಲೆ ಪ್ರಾರಂಭವಾಗಿ ಸಾಂಕ್ರಾಮಿಕದಂತೆ ಎಲ್ಲರಿಗೂ ಅಂಟಿತು. ಕಾರಣವಿಲ್ಲದೆ 
ನಗೋಕೆ ಶುರು ವರಾಡಿದಾಗ ನನ್ನ ಕೋಪ ನೆತ್ತಿಗೇರಿತು. ನನ್ನ ದರ್ಪ, ಅದಿಕಾರ 
ತೋರಿಸಿಕೊಳ್ಳೋದಕ್ಕೆ ಒಂದು ಸಲ "ಹೂಂಕರಿಸಿ ನುಡಿದೆ. ಏಂತರ್‌ ಎಲ್ಲರೂ ತೆಪ್ಪಗೆ 
ಬಿದ್ಧೋತೀರೋ ಇಲ್ಲ ನನ್ನ ಕರಾಮತ್ತು ತೋರಿಸಲೋ, - 1187೮ some manners - 
ಎಂದು ಇಂಗ್ಲೀಷಿಗೆ ತಿರುಗಿ ನುಡಿದೆ. 


ಇಡೀ ವಾತಾವರಣವೇ ಗಪ್‌ ಚಿಪ್‌ ಎನಿಸಿತು. ನನ್ನ ಜಾಗಕ್ಕೆ ನಾ ಹೋದೆ .. ಸ್ವಲ್ಪ 
ಹೊತ್ತಿನಲ್ಲಿಯೇ ನಿದ್ದೆಯ ಮಂತ್ರ ದಂಡ ನಮ್ಮನ್ನು ಸೋಕಿತು. 


ಬೆಳಿಗ್ಗೆ ಅಂದರೆ 11ನೇ ನವೆಂಬರ್‌, ಸುಪ್ರಭಾತದ ಹಾರೈಕೆಯೊಂದಿಗೆ ಕಣ್ಣು ಬಿಟ್ಟಾಗ 
ಮದ್ರಾಸ್‌ ಸ್ಟೇಷನ್‌ ಬಂದಾಗಿತ್ತು. ಗಿಜಿ ಗಿಜಿ ಗೊಳ್ಳುತ್ತಾ ನಮ್ಮ ಹೊರೆಗಳನ್ನು ಹೊತ್ತು 
ಇಳಿದೆವು. ಪ್ರಾತಃ ವಿಧಿಗಳ ಆತುರ ಕೆಲವರಿಗಾದರೆ, ಕೆಲವರಿಗೆ ಬಿಸಿ ಬಿಸಿ ಕಾಪಿಂಯ 
ಶೋಧ" ಎಲ್ಲೋ ಒಂದು ಕಡೆ ಕಾಫಿ ಸ್ಥಾಲು ಕಂಡದ್ದೇ ಎಲ್ಲರನ್ನೂ ಕೈಬೀಸಿ ಕರೆದೆ - 
ಕಿ೦ದರಿ ಜೋಗಿಯಾಗಿ ಮುಂದೆ ಮುಂದೆ ನಡೆದು, ಎಣಿಸಿ ಎಣಿಸಿ ಒಬ್ಬೊಬ್ಬರಿಗೂ ಕಾಫಿ 
ನೀಡಿದ್ದಾಯಿತು. 


ಸ್ವಲ್ಪ ಉಸಿರಾಡುವಂತಾಯಿತು. ಸೋತ ಕಾಲುಗಳನ್ನು ಎಳೆದುಕೊಂಡು ಬಸ್‌ ಹತ್ತಿ 
ಇಂದಿರಾನಗರದ ವೈ ಎಂ ಸಿ ಎ ಹಾಸ್ಟೆಲ್‌ ಗೆ ಹೋದೆವು. ಆಗಲೇ ಎಲ್ಲ ವ್ಯವಸ್ಥ 
ಆಗಿದ್ದುದರಿಂದ ನಮಗೆ ಕಾದಿರಿಸಿದ್ದ ಕೋಣೆಗಳನ್ನು ಮುತ್ತಿದೆವು. ಆಗಲೇ 8 ಗಂಟೆಯಾಗಿತ್ತು. 
10 ಗಂಟೆಗೆ ಷಿಪ್ಲಿಂಗ್‌ ಕಾರ್ಪೊರೇಷನ್‌ ಆಫೀಸಿಗೆ ಹೋಗಿ ನಮ್ಮ ಟಿಕೇಟುಗಳನ್ನು 
ಪಡೆಯಬೇಕಿತ್ತು. 


ನಾನೂ ಲೀಲಾ (ನನ್ನ ಗಳತಿ) ಬೇಗ ಬೇಗನೆ ಎಲ್ಲರಿಗಿಂತ ಮುಂಚಿತವಾಗಿ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 14 


ಸಿದ್ಧವಾಗಿ, ಪುರುಷೋತ್ತಂ ಅವರಿಗೆ ಹುಡುಗರ ಜವಾಬ್ದಾರಿ ಒಪ್ಪಿಸಿ, ಮದರಾಸ್‌ನಲ್ಲಿನ 
ಪ್ರೇಕ್ಟಣೀಂರು ಸ್ಥಳಗಳನ್ನು ತೋರಿಸುವಂತೆ ಹೇಳಿ, ತಿಂಡಿಗೂ ಕಾಯದೆ ಹೊರಟೆವು. 
ಆಫೀಸನ್ನು ಪತ್ತೆ ಹಚ್ಚುವುದಕ್ಕೆ ಸ್ವಲ್ಪ ಕಷ್ಟವಾಯಿತು. ಅವರಿವರನ್ನು ಕೇಳುತ್ತಾ ಕೇಳುತ್ತಾ 
ಪ್ಯಾರಿಸ್‌ ಕಾರ್ನರ್‌ವರೆಗೆ ಆಟೋ ಹಿಡಿದು ಅಲ್ಲಿ ಇಳಿದೆವಾದರೂ, ಷಿಪ್ಪಿ೦ಗ್‌ ಆಫೀಸ್‌ಗೆ 
ಸಾಕಷ್ಟು ನಡೆಯಬೇಕಾಯಿತು. ಗಿಜಿ ಗಿಜಿ ಜನಸಂದಣಿ, ಕೊಳಕು, ತಲೆ ಸುಡುವ ಬಿಸಿಲು, 
ಜೊತೆಗೆ ಒಳಗೆ ಹಸಿವಿನ ಬೆಂಕಿ! ಆದರೆ ನಮ್ಮ ಕೆಲಸ ನಮಗೆ ಮೊದಲು ಮುಖ್ಯವಾಗಿತ್ತು. 
ಮರುದಿವಸ ಹೊರಡುವ ಹಡಗಿಗೆ ಈ ದಿನವೇ ಟಿಕೇಟುಗಳನ್ನು ಸಂಗ್ರಹಿಸಬೇಕಿತ್ತು. 


ನಮ್ಮ ಉಮ್ಮಳ, ತಳಮಳಗಳು ಸಾಲದೆಂಬಂತೆ, ಆಫೀಸ್‌ ತಲುಪಿದರೆ, ನಮ್ಮ 
ಟಿಕೇಟುಗಳು ಇನ್ನೂ ಸಿದ್ಧವಿರಲಿಲ್ಲ. ಅಧಿಕಾರಗಳು ಒಂದಿಬ್ಬರು, ವಿಚಾರಿಸಿದರೆ, ಅಲ್ಲಿ 
ಒಳಗಡೆ ಕೂತಿರಿ, ಈಗಲೇ ರೆಡಿ ಮಾಡು ಕೊಡ್ತಾರೆ, ಅಂದರು. ನಾವು ಹೋಗಿ ಕೂತೆವು. 
ಹತ್ತು, ಹನ್ನೊಂದು, ಹನ್ನೆರಡು, ಒಂದು ಗಂಟೆ -- ಹೀಗೆ ಗಡಯಾರದ ಮುಳ್ಳುಗಳು 
ಮುಂದೆ ಮುಂದೆ ಓಡಿದರೂ, ನಮಗೆ ಕರೆ ಬರಲೇ ಇಲ್ಲ. ನಮಗೆ ಒಂದು ಕಡೆ ಕೋಪ, 
ಬೇಸರ, ಹಸಿವು, ತಲೆ ನೋವು ! ಹಾಳಾದ್ದು ಹೊರಗೆ ಹೋಗಿ ಏನಾದರೂ ತಿಂದು 
ಬರೋಣಾಂದ್ರೆ ... ನಮ್ಮನ್ನು ... ಎಲ್ಲಾದರೂ ಕರೆದು, ನಾವಿಲ್ಲದೆ ಹೋದರೆ ಮತ್ತೆಲ್ಲಿ 
ಕಾಯಬೇಕೋ ಅನ್ನೋ ಹೆದರಿಕೆ ! ಆದರೆ ಸಿಡಿದು ಹೋಗುವ ತಲೆನೋವಿಗೆ ಒಂದು 
ಕಪ್‌ ಕಾಫೀನೂ ಬೇಡವೇ ? ಅಲ್ಲೇ ಜಂಟಲ್‌ ಮನ್‌ ಥರ ಕಾಣಿದ್ದ ವ್ಯಕ್ತಿಯೊಬ್ಬರು 
ಕಾಣಿಸಿದರು. ಅವರ ಬಳಿ ಹೇಳಿ, ನಮ್ಮ ಸರದಿ ಬಂದರೆ ದಯವಿಟ್ಟು ನಮ್ಮ ಪರವಾಗಿ 
ಹೇಳಿರಿ ಈಗಲೇ ಬರ್ತೀವಿ" ಅಂದದ್ದಕ್ಕೆ ಆತ ಒಪ್ಪಿಕೊಂಡ. 


ಕಾಫಿ ಕುಡಿದು ಬರುವಷ್ಟು ಹೊತ್ತಿಗೆ, ನಮ್ಮ ಅದೃಷ್ಟಕ್ಕೆ ನಮಗೆ ಕರೆಬಂತು. ಹೋ 
ಟಿಕೀಟುಗಳನ್ನು ತೆಗೆದುಕೊಂಡು ಬಾಕಿ ಹಣ ಸಲ್ಲಿಸಿ ಧನ್ಯವಾದ ಹೇಳಿ ಬಂದೆವು. "ನಾಳೆ 
ಬೆಳಿಗ್ಗೆ 6.30 ಕ್ಕೆ ಬಂದರಿಗೆ ಬಂದು ಹಾಜರಿ ಹೇಳಬೇಕು." ಎಂದು ನೆನಪಿಸಿದರು 
ಅದಿಕಾರಿ. 


ಗಣೇಶನ್‌ ಅನ್ನುವವರೇ ನಾಳಿನ ಪೋರ್ಟ್‌ ಅಧಿಕಾರಿ. ಅವರನ್ನು ಕಂಡು ನಮ್ಮ 
ವಿಷಂರುವೆಲ್ಲಾ ಹೇಳಿದೆವು. ಆತ ತುಂಬ ಒಳ್ಳೆಯವನಂತೆ ಕಂಡ. ನಮ್ಮ ಬಗ್ಗೆ ಅದೇನೋ 
ಪ್ರೀತಿ ಸಹಾನುಬೂತಿಗಳು ಮೂಡಿದಂತೆ ಅನಿಸಿತು. 


"ಮೇಡಮ್ಸ್‌' ಡೊಂಟ್‌ ವರ್ರಿ. ಐ ಶೆಲ್‌ ಹೆಲ್ಫ್‌ ಯು (ನೀವೇನೂ ಯೋಚಿಸಬೇಡಿ) 
ಟುಮಾರೋ ಐ ವಿಲ್‌ ಬಿ ಇನ್‌ ಚಾರ್ಜ್‌ ಆಫ್‌ ಎಮ್‌ಬಾರ್ಕ್‌ಮೆಂಟ್‌. ಐ ವಿಲ್‌ ಟೇಕ್‌ 
ಕೇರ್‌ ಆಪ್‌ ಯು - ಅಂದರು. 


ನಮಗೆ ತುಂಬಾ ಸಂತೋಷ ಆಯ್ತು. ಇಲ್ಲಿಯವರೆಗೆ ಅನುಭವಿಸಿದ ಬೇಸರಕ್ಕೆ ತಕ್ಕ 
ಫಲ ಸಿಕ್ಕಿತು ಅಂದುಕೊಂಡು ನೆಮ್ಮದಿಂಶು ಉಸಿರಾಡಿದೆವು. 


ಸಾಕಷ್ಟು ದಣಿವೆನಿಸಿದ್ದರಿಂದ, ನಾವು ಬೇರೆಯವರು ಹೋಗಿದ್ದ ಜಾಗಗಳಿಗೆ ಹೋಗದೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 15 


ನೇರವಾಗಿ ಹಾಸ್ಟೆಲ್‌ ಸೇರಿದೆವು. ಅಷ್ಟು ಹೊತ್ತಿಗೇ ನಮ್ಮ ಹುಡುಗರೆಲ್ಲ ವಾಪಸ್‌ ಬಂದಿದ್ದರು. 
ಎಲ್ಲರಿಗೂ ಬೆಳಗಿನಿಂದ ಸುತ್ತಿ ಸುತ್ತಿ ಸಾಕಾಗಿತ್ತು. ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಒಬ್ಬರ 
ಮೇಲೊಬ್ಬರು ಬಿದ್ದುಕೊಂಡು ನಿದ್ದೆ ಹೊಡೀತಿದ್ರು. ನಾಲ್ಕೈದು ಹುಡುಗರು ಹೊರಗೆ 
ಟೆನ್ನಿಸ್‌ ಆಡುತ್ತಿದ್ದರು. 


ನಾಳೆ ಬೆಳಗಾಗುವುದನ್ನೇ ದಾರಿ ಕಾಯುತ್ತ, ಸಂಜೆ ಕಳೆದವು. ಹಾಗೇ ಅಷ್ಟಲಕ್ಷ್ಮಿ 
ದೇವಾಲಯಕ್ಕೆ ಹೋಗಿ, ಅದಕ್ಕೆ ಹೊಂದಿಕೊಂಡಂತೆ ಇದ್ದ ಬೀಚ್‌ನಲ್ಲಿ ಸುತ್ತಾಡಿಕೊಂಡು, 
ದಾರೀಲಿ ಹಾಗೇ ಊಟಾನೂ ಮುಗಿಸಿಕೊಂಡು ಹಾಸ್ಟೆಲ್‌ಗೆ ಮರಳಿ, ನಾಳೆ ಬೆಳಿಗ್ಗೆಗೆ 
ಬೇಕಾದ ವಸ್ತುಗಳನ್ನು ಮಾತ್ರ ತೆಗೆದಿಟ್ಟುಕೊ೦ಡು ಎಲ್ಲ ಪ್ಯಾಕ್‌ ಮಾಡಿ, ಹಾಸಿಗೆ ಸೇರಿ 
ಕನಸುಗಳನ್ನು ಹೊದ್ದು ಮಲಗಿದರು, ಹಾಗೆಯೇ ಮಧ್ಯೆ ಮಧ್ಯೆ ನಿದ್ದೆ ಹತ್ತದೆ ಮುಲುಗಿದರು. 


ತೇಲುವ ಹಡಗಿನ ಪುಟ್ಟ ಜಗತ್ತು :- 


ದೂರದಿಂದೆಲ್ಲೋ ಸೈರನ್‌ ಕೇಳಿಸಿತು. ನನಗೆ ಸಾಮಾನ್ಯವಾಗಿ ಎಕ್ಸೈಟ್‌ಮೆಂಟ್‌ 
ಇದ್ದಾಗ, ಹೊಸ ಜಾಗ ಆದಾಗ ನಿದ್ದೆ ಹತ್ತುವುದು ಬಹಳ ಕಷ್ಟವಾಗಿತ್ತು. ಬೆಡ್‌ ಲೈಟ್‌ನ 
ಮಂದ ಬೆಳಕಿನಲ್ಲಿ ಗಡಿಯಾರ ನೋಡಿಕೊಂಡೆ. ಆಗಲೇ ಗಂಟೆ ನಾಲ್ಕಾಗಿತ್ತು. ಲೀಲಾನ 
ಎಬ್ಬಿಸಿದೆ. ಆದರೆ ಕದಲಲಿಲ್ಲ. ಮತ್ತೆ ಹೊದಿಕೆ ಹಿಡಿದು ಎಳೆದೆ. 


"ಏಯ್‌ ಏಳೇ ಗಂಟೆ ನಾಲ್ಕಾಯ್ತು. ಹುಡುಗರೆಲ್ಲ ಎದ್ದು ರೆಡಿಯಾಗೋಷ್ಟು ಹೊತ್ತಿಗೆ 
ತಡವಾಗುತ್ತೆ. ಅಲ್ಲದೆ ಬಾತ್‌ ರೂಮ್ಸ್‌ ಸಿಗೋದು ಕಷ್ಟ ಆಗುತ್ತೆ' ಅಂದೆ. 


ಬಾತ್‌ ರೂಮ್‌ ಹೆಸರು ಕೇಳಿದ್ದೇ, ಜಿಗಿದೆದ್ದು ಕೂತಳು. ಮೊದಲೇ ಅ ಹಾಸ್ಟೆಲ್‌ 
ನಲ್ಲಿ ನೀರಿನ ಸಮಸ್ಯೆ. 


ನಾವೆಷ್ಟು ಮುನ್ನೆಚ್ಚರಿಕೆ ವಹಿಸಿದರೂ, ನಮ್ಮ ಹುಡುಗರು ನಮಗಿಂತ ಬುದ್ದಿವಂತರು. 
ಆಗಲೇ ಎದ್ದು ಎಲ್ಲಾ ಬಾತ್‌ ರೂಮ್ಸ್‌, ಟಾಯ್‌ ಲೆಟ್ಸ್‌ ಗುತ್ತುಗೆ ಹಿಡಿದು ಬಿಟ್ಟಿದ್ದರು. 
ಆದರೆ ನೀರಿಲ್ಲದೆ ಅವರ ಪರದಾಟ ನೋಡಬೇಕಿತ್ತು. ಅರ್ದ್‌ ಹಲ್ಲುಜ್ಜಿದ್ದಾರೆ ನೀರಿಲ್ಲ. 
ಸ್ನಾನಕ್ಕಿಳಿದವರು ಮೈ ಮುಖಕ್ಕೆ ಸೋಪು ಹಚ್ಚಿದ್ದಾರೆ, ನೀರಿಲ್ಲ ಇನ್ನು ಟಾಯ್‌ಲೆಟ್ಸ್‌ ಗೆ 
ಹೋದವರ ಗತಿ!!... 


ನೋಡಿದ್ದೇ ಗಾಭರಿಯಾಯಿತು. ಒಬ್ಬೊಬ್ಬರು ನೀರಿಗೆ ಹುಡುಕುತ್ತಾ ಒಂದೊಂದು 
ದಿಕ್ಕಿಗೆ ಹೋದರು. ಕುಡಿಯುವ ನೀರನ್ನೇ ಒಂದೊಂದು ಲೋಟದಲ್ಲಿ, ಅರಬ್ಬೀ ದೇಶಗಳಲ್ಲಿ 
ಜಿಪುಣತನದಿಂದ ನೀರನ್ನು ಬಳಸುವಂತೆ ಬಳಸಿ, ಮುಖ ತೊಳೆದು ಶಾಸ್ತ್ರ ಮುಗಿಸಿ, 
ಸಜ್ಜಾಗಿ 5.30 ಕೈ ಸಿಳ್ಳು ಹೊಡೆಯುವ ಹೊತ್ತಿಗೆ ಶಿಸ್ತಿನಿಂದ ಗೇಟಿನ ಬಳಿಗೆ ಬಂದರು. 
ಅಷ್ಟು ಬೆಳಗಾಗಿ ಮೂವತ್ತೈದು ಜನಕ್ಕೆ ವಾಹನ ವ್ಯವಸ್ಥೆ ಹೇಗೆ ಮಾಡುವುದೆಂದು 
ಚಿ೦ತೆಯಾಯಿತು. ನಡೆದೇ ಹೋಗುವ ಯೋಚನೆ ಮಾಡಿದೆವು. ಅಷ್ಟರಲ್ಲಿ ಯಾವುದೋ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 16 


ಒಂದು ಬಸ್‌ ಬಂತು. ಹುಡುಗರು ಅಡ್ಡಗಟ್ಟಿದರು. ನಾವು ಡ್ರೈವರನನ್ನು ಪ್ರಾರ್ಥಿಸಿದೆವು. 
ಪ್ಯಾರೀಸ್‌ ಕಾರ್ನರ್‌ಗೆ ಬಸ್‌ನಲ್ಲಿ ಕೇವಲ 10 ನಿಮಿಷಗಳು. ಅಲ್ಲಿ ಇಳಿದು, ಬೆಳಗಿನ 
ಜಾವದ ವಾಯು ಸಂಚಾರದ ಉಲ್ಲಾಸ ನಮ್ಮ ಪಾಲಿಗಾಯ್ತು. ಹುಡುಗರಿಗೂ ನಡೆಯುವುದು 
ಮೋಜೆನಿಸಿತು. ಹಾರ್ಬರ್‌ ಗೇಟಿನ ಬಳಿ ಆಗಲೇ ಒಂದು ದೊಡ್ಡ ಛಿ ಇತ್ತು. ನಮ್ಮ 
ಲಗ್ಗೇಜನ್ನು ಒಂದು ವ್ಯಾನಿನಲ್ಲಿ ಹಡಗಿನವರೆಗೆ ಕೊಂಡೊಯ್ಯಲು ಪರವಾನಗಿ ಇತ್ತು. 
ನಿಧಾನವಾಗಿ ಛಿ ಕರಗಿ ನಾವೂ ಹೋದೆವು. ಹಿಂದಿನ ದಿನ ಹೇಳಿದಂತೆ ಶ್ರೀ ಗಣೇಶ್‌ 
ಅವರು ಅಲ್ಲಿಯೇ ನಮಗಾಗಿ ಎದುರು ನೋಡುತ್ತಿದ್ದರು. ಮಿಲ್ಟ್ರಿ ಬೆಟಾಲಿಯನ್‌ ಕೂಡ 
ಒಂದು ಬಂದಿತ್ತು. ಹಡಗು ಹತ್ತುವುದಕ್ಕೆ ಮೊದಲು ಮೆಡಿಕಲ್‌ ಚಕ್‌ ಅಪ್‌ ಆಗಬೇಕಿತ್ತು. 
ಆದರೆ ಗಣೇಶ್‌ ಅವರ ಕೃಪೆಯಿಂದ, ಹಡಗು ಹತ್ತುವ ಛಿ ಮತ್ತು ಮೆಡೆಕಲ್‌ ಚೆಕ್‌ ಅಪ್‌ 
ಎಲ್ಲವೂ ತಪ್ಪಿತು. ವೈದ್ಯರ ಪ್ರಮಾಣ ಪತ್ರವೂ ಕೈಗೆ ಬಂತು. ಪ್ರಯಾಣಿಕರ ದೃಷ್ಟಿಯೆಲ್ಲವೂ 
ನಮ್ಮ ಗುಂಪಿನ ಮೇಲೇ ಇತ್ತು. ನಮಗೆ ದೊರೆತಿದ್ದ 1.1.0. ಮಂರ್ಮಾದೆ ನೋಡಿ 
ಆಶ್ಚರ್ಯವೂ ಆಗಿರಬೇಕು. 


ಬೇರೆ ಪ್ರಯಾಣಿಕರು ಹತ್ತುವುದಕ್ಕೆ ಮೊದಲು ನಮ್ಮನ್ನು ಒಳಗೆ ಬಿಟ್ಟರು. ಅಷ್ಟೂ 
ಜನಕ್ಕೆ ಒಂದೇ ಕಡೆ ಸೀಟುಗಳನ್ನೂ ಹೊಂದಿಸಿ ಕೊಟ್ಟರು. ನಾವು "ಹೈಂಶರ್‌ ಬಂಕ್‌' 
ಗಾಗಿ ಟಿಕೇಟು ಕೊಂಡಿದ್ದೆವು. ಬಂಕ್‌ ಕ್ಲಾಸ್‌ ಅಂದರೆ ಹಡಗಿನ ನೆಲ. ಈ ಎರಡಕ್ಕಿಂಥ 
ಭಿನ್ನವಾಗಿ ಪ್ರಥಮ ದರ್ಜೆ ಕ್ಯಾಬಿನ್‌, ದ್ವಿತೀಯ ದರ್ಜೆ ಕ್ಯಾಬಿನ್‌ಗಳೂ ಇದ್ದವು. ಕ್ಯಾಬಿನ್‌ಗಳ 
ಬೆಲೆ ಬಂಕ್‌ ಕ್ಲಾಸ್‌ಗಿ೦ತ ಐದು ಪಟ್ಟು ಹೆಚ್ಚು. ವಿದ್ಯಾರ್ಥಿಗಳಿಗೆ ಹಣ ಹೊರೆಯಾದೀತೆಂದು 
"ಬಂಕ್‌" ಸೀಟುಗಳನ್ನೇ ಬುಕ್‌ ಮಾಡಿದ್ದೆವು. "ಹೈಂಡುರ್‌ ಬಂಕ್‌'ಗೆ ಸೋಪಾಗಳಿದ್ದವು. 
ಅವುಗಳಿಗೆ ಹೊಂದಿಕೊಂಡಂತೆ ದೊಡ್ಡ ದೊಡ್ಡ ಕಿಟಕಿಗಳು. ಕಿಟಕಿಗಳಿಂದ ನೋಡಿದರೆ, 
ಬಂಗಾಳ ಕೊಲ್ಲಿಯ ಅಪಾರ ಜಲರಾಶಿ ಅದ್ಭುತ ಗಂಬೀರವಾಗಿ ಕಾಣುತ್ತಿತ್ತು! ದೂರದಲ್ಲಿ 
ಅದರ ಮೈಮೇಲೆ ಓಡಾಡುತ್ತಿದ್ದ ಹಡಗುಗಳು ಕೇವಲ ಕಪ್ಪು ಚುಕ್ಕಿಗಳಂತೆ ಕಾಣುತ್ತಿದ್ದವು. 
ಕಿಟಕಿಗಳು ಹಡಗಿನಾಚೆಗಿನ ಜಗತ್ತನ್ನು ನೋಡುವ ಕಣ್ಣುಗಳಾಗಿದ್ದು. ಕಡಲ ಮೊರೆತ 
ಅಲೆಗಳ ಕನೆತ, ದೂರ ದಿಗಂತದಲ್ಲಿನ ಮೂಡು ಮುಳುಗುವ ಆಟ .. ಕ್ಷಣ ಕ್ಷಣಕ್ಕೆ ಬಣ್ಣ 
ಬದಲಿಸುವ ಆಕಾಶ -ಎಲ್ಲವೂ ಯಾವುದೋ ಅನನ್ಯ ಅನುಭವಗಳನ್ನು ನಮ್ಮ ನೆನಪಿನುಡಿಗೆ 
ಹಾಕುತ್ತಿರುವಂತೆ ಎನಿಸಿತು. 


ಲಂಗರು ಹಾಕಿದ್ದ ಹಡಗು ಮೆಲ್ಲ ಮೆಲ್ಲನೆ ಬಿಡಿಸಿಕೊಂಡು ಮಂದ ಮಂದವಾಗಿ 
ಗಂಭೀರವಾಗಿ ಕದಲ ತೊಡಗಿತು. ತೀರದಿಂದ ಒಂದಷ್ಟು ದೂರದ ವರೆಗೆ ನೀರಿನ ಆಳ 
ಇರುವ ಎಡೆಗೆ ನಮ್ಮ ಹಡಗನ್ನು ಎಳೆಯಲು “ಬಲಶಾಲಿ' ಹೆಸರಿನ ಟಗ್ಗರ್‌ ಬಂತು. ನಮ್ಮ 
ಹಡಗಿನ ಹೆಸರು ನಾಜ್‌ 2. ಜೆಡ್ಡಾ ದಿಂದ ಷಿಪ್ಪಿಂಗ್‌ ಕಾಪೋರೇಷನ್‌ ಆಫ್‌ ಇಂಡಿಯಾ 
ಒಂದಷ್ಟು ವರುಷಗಳಿಗೆಂದು ಒಪ್ಪಂದದ ಮೇಲೆ ಪಡೆದಿತ್ತು. ಒಂದು ಕಾಲಕ್ಕೆ ತುಂಬಾ 
ಸೊಗಸಾದ ಮತ್ತು ಅತ್ಯಂತ ಆಧುನೀಕರಣಗೊಂಡಿದ್ದ ಹಡಗಾಗಿತ್ತಂತೆ! 


ಸದ್ಯದ ಸ್ಥಿತಿ ಮಾತ್ರ ಪೂರ್ವ ಸ್ಥಿತಿಗೆ ತದ್ದಿರುದ್ದವಾಗಿತ್ತು. ನಮ್ಮ ಜನಕ್ಕೆ ನಾಗರೀಕ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 17 


ಪ್ರಜ್ಞೆ ಇಲ್ಲ 1 ಅ೦ದವಾಗಿರುವ, ಅಚ್ಚುಕಟ್ಟಾಗಿರುವ ೦ರರಾವುದನ್ನೇ ಕಂಡರೂ ಅದರ 
ಅಂದಗೆಡಿಸಿ, ಕೊಳಕು ಮಾಡಿ, ಹೊಲಸು ಮಾಡಿ ಮತ್ತೆ ನೋಡುವುದಕ್ಕೂ ಆಗದಂತೆ 
ಮಾಡುವುದರಲ್ಲೇ ಒಂದು ಥರಾ ತೃಪ್ತಿ. ಬಂಕ್‌ ಕ್ಲಾಸಿನ ಪ್ರಂಯಾಣಿಕರಿಗೆಂದಂ 
ಶೌಚಾಲಯಗಳನ್ನು, ಸ್ನಾನ ಗೃಹಗಳನ್ನು ಕೆಳಗಿನ' ಡೆಕ್‌ನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. 
ಕ್ಯಾಬಿನ್‌ ಕ್ಲಾಸಿನವರಿಗೆಂದು ಮೀಸಲಿದ್ದ ಇವು ಸ್ವಲ್ಪ ಮಟ್ಟಿಗೆ ಶುಚಿಯಾಗಿದ್ದವು. 


ನಮ್ಮ ಹುಡುಗರು ಆಗಲೇ ಹಡಗಿನ ಮೂಲೆ ಮೂಲೆಗಳ ಅನ್ವೇಷಣೆಗೆ ತೊಡಗಿದ್ದರು. 
ನಮಗೇನೂ ಅಂತಹ ಆತುರವಿರಲಿಲ್ಲ. ಹೇಗಿದ್ದರೂ ಮೂರು ದಿವಸ ನಮಗೆ ಅಲ್ಲಿಯೇ 
“ಜಲಸೆರೆ'. ನಿಧಾನವಾಗಿ ನೋಡಿದರಾಯಿತು' - ಎಂದು ಕೊಂಡು ಸುಮ್ಮನಿದ್ದೆವು. ಸೀಟುಗಳಲ್ಲಿ 
ಕುಳಿತುಕೊಳ್ಳುವುದೇ ಹಿ೦ಸೆಯಾಯಿತು. ಬಿಸಿಲಿನ ರುಳದ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು 
ಸಾಧ್ಯವೇ ಇರಲಿಲ್ಲ. ಅದಕ್ಕೆಂದೇ ಹಡಗು ತೀರ ಬಿಟ್ಟು ನೀರಿನಲ್ಲಿ ಸ್ವಲ್ಪ ದೂರಚಲಿಸಿದ್ದೇ, 
ಹುಡುಗರು ಮೇಲಿನ ಡೆಕ್‌ ಹತ್ತಿದರು. ತಣ್ಣನೆಯ ಗಾಳಿಗೆ ಮೈಯೊಡ್ಡಿದರು. ಚಂಪಾ, 
ಸವಿತಾ, ಅನಿತಾ ಓಡೋಡಿ ಬಂದರು. 


"ಮಿಸ್‌, ಮಿಸ್‌ ಡೆಕ್‌ ಮೇಲೆ ತುಂಬಾ ಚೆನ್ನಾಗಿದೆ. ವಂಡರ್‌ ಘುಲ್‌ ಸೀನರಿ. ಬನ್ನಿ 
ಮಿಸ್‌ ಇಲ್ಲಿ ಉಸಿರು ಕಟ್ಟುತ್ತೆ'. ಎಂದು ಒತ್ತಾಂರು ಮಾಡುತ್ತಿರುವಷ್ಟರಲ್ಲಿ ಬಂದ ಇಬ್ಬರು 
ಹುಡುಗರು. 


ಹೇಗಿದೆ ಮಿಸ್‌? ಥ್ರಿಲ್ಲಿಂಗ್‌ ಆಗಿದೆ ಅಲ್ಪಾ? ನಾವೆಲ್ಲಾ ನೋಡ್ಕೊಂಡು ಬಂದಿದ್ದೇವೆ. 
ಎಲ್ಲ ಚೆನ್ನಾಗಿದೆ. ಆದರೆ ಟಾಯ್‌ಲೆಟ್ಸ್‌ ಮಾತ್ರ ಹಾರ್ರಿಬಲ್‌ ಆಗಿದೆ. ..ಐ ಡೊಂಟ್‌ ನೋ 
ಹೌ ವಿ ಕ್ಯಾನ್‌ ಮ್ಯಾನೇಜ್‌ ಫಾರ್‌ ತ್ರಿ ಡೇಸ್‌! - ಎಲ್ಲರ ಮನಸ್ಸಿನಲ್ಲಿ ಇದ್ದ ಭಯ, ಇವನ 
ಬಾಯಿಂದ ಬಂತು. 


"ಲೀಲಾ ಹೇಳಿದಳು - ಬೆಟರ್‌ ಜಂಪ್‌, ಅಂಡ್‌ ಡೂ ಯುವರ್‌ ಡ್ಯೂಟೀಸ್‌ 
ಅಂಡರ್‌ ವಾಟರ್‌. 


ಅವಳ ಮಾತಿಗೆ ಎಲ್ಲರೂ ನಕ್ಕರು. 


ಹುಡುಗರೆಲ್ಲರಿಗೂ ಅಸಾಧ್ಯವಾದ ಅನುಭವವೊಂದು ತಮಗೆ ವಿಶಿಷ್ಟವಾಗಿ ಲಭ್ಯವಾಗಿದೆ. 
ಅನ್ನೋ ಹೆಮ್ಮೆ 


ಸಾಕಷ್ಟು ವಿಶಾಲವಾದ ಹಡಗು ಜೆಡ್ಡಾ ಸರಕಾರದೊಂದಿಗೆ ಒಪ್ಪಂದದ ಮೇಲೆ 
ಹಿಪ್ಲಿಂಗ್‌ ಕಾರ್ಪೊರೇಷನ್‌ ಆಫ್‌ ಇಂಡಿಯಾದವರು ಮದ್ರಾಸ್‌ ಪೋರ್ಟ್‌ಬ್ಲೇರ್‌ ನಡುವೆ 
ನಡೆಸುತ್ತಿದ್ದರು. ಇದಲ್ಲದೆ ಕಲ್ಕತ್ತಾದಿಂದಲೂ "ಹರ್ಷ' ಹೆಸರಿನ ಹಡಗಿನ ಸೌಕಂರ್ಯ 
ಪೋರ್ಟ್‌ ಬ್ಲೇರ್‌ಗೆ ಇತ್ತು. ನಮ್ಮ ಹಡಗಿನ ಪ್ರವಾಸಿಗರ ಸಾಮರ್ಥ್ಯ ಸುಮಾರು ಎರಡು 
ಎರಡೂವರೆ ಸಾವಿರದವರೆಗಿತ್ತು. ಆದರೆ ಪ್ರತಿ ಸಲವೂ ಪೂರ್ಣ ಸಂಖ್ಯೆಯೇನೂ 
ಇರುತ್ತಿರಲಿಲ್ಲ. ಇತ್ತೀಚೆಗಂತೂ ನಷ್ಟದ ಮೇಲೇ ಹಡಗನ್ನು ನಡೆಸಲಾಗುತ್ತಿತ್ತಂತೆ. ಈ ಸಲ 
ಹರ್ಷ ದುರಸ್ತಿಗಾಗಿ ಉಳಿದು ಬಿಟ್ಟದ್ದರಿ೦ದ ಕಲ್ಕತ್ತಾದ ಪ್ರಯಾಣಿಕರೂ ಮದರಾಸಿನಿಂದಲೇ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 18 


ಹಡಗು ಹತ್ತಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇತ್ತು. ಜನ ಜಾಸ್ತಿಯಾದಷ್ಟೂ ಕೊಳಕು, 
ಓಡಾಟ, ಗಜಿಬಿಜಿ ಹೆಚ್ಚು. ಸಾಮಾನ್ಯವಾಗಿ, ವ್ಯಾಪಾರಸ್ಥರು, ಕೂಲಿಕಾರರು, ಮತ್ತೇ ಬೇರೆ 
ರೀತಿಯ ತೀರಾ ಕಡಿಮೆ ದರ್ಜೆಂಯ ಪ್ರಂಯಾಣಿಕರೇ ಇದ್ದರು. ಪೋರ್ಟ್‌ ಬ್ಲೇರ್‌ಗೆ 
ಇರುವ ಸಂಚಾರ ವ್ಯವಸ್ಥೆಯೆಂದರೆ ಹಡಗೂಂದೇ! ವಾಂಯು ಮಾರ್ಗ, ಜಲಮಾರ್ಗ. 
ವಾಯುಮಾರ್ಗ ಜನಸಾಮಾನ್ಯರ ಎಟುಕಿಗೆ ಮೀರಿದ್ದು. ಹಾಗಾಗಿ ತೀರಾ ಅಗ್ಗದ ಪ್ರಯಾಣ 
ಸೌಕರ್ಯವೆಂದರೆ ಹಡಗು ಮಾತ್ರ. 


ಸಾಕಷ್ಟು ಜನ ಸಂದಣಿ ಇತ್ತು. ಎಲ್ಲೆಂದರಲ್ಲೇ ದಿಂಬು ದಾವಳಿ, ಪಾತ್ರೆ ಪರಡಿ 
ಮೂಟೆಗಳು, ಬಟ್ಟೆ ಬರೆಯ ಟ್ರಂಕುಗಳು -ಬೇಕಾದಷ್ಟು ಜಾಗವನ್ನು ಆಕ್ರಮಿಸಿಕೊಂಡು 
ಬಿಟ್ಟಿದ್ದವು. ನೆಲದ ಮೇಲೇ ಚಾಪೆ ಅಥವಾ ಜಮುಕಾನೆಗಳನ್ನು ಹಾಸಿಕೊಂಡು ಜನ 
ಆಗಲೇ ತಮ್ಮ ತಮ್ಮ ಸ್ಥಾನ ಭದ್ರತೆಯಲ್ಲಿ ತೊಡಗಿದ್ದರು. 


ನೌಕಾ ಸೈನಿಕರ ಒಂದು ಬೆಟಾಲಿಯನ್‌ ಮತ್ತು ಕೆಲವು ಮಿಲ್ಕಿ ಆಫೀಸರುಗಳು 
ಇವರಿಗೆಲ್ಲಾ ಹಡಗಿನಲ್ಲಿ ಪ್ರತ್ಯೇಕವಾಗಿ, ಒಂದು ವೃತ್ತಾಕಾರದ ಕ್ಲೋಸ್ಟ್‌ ಕ್ಯಾಬಿನ್‌ ಇತ್ತು. 
ಸಾವರಾನ್ಯ ಪ್ರಯಾಣಿಕರಿಂದ ಅವರನ್ನು ಬೇರ್ಪಡಿಸಲಾಗಿತ್ತು. ಇದಕ್ಕೆ ಕಾರಣ ಸಂಜೆ 
ರಾತ್ರಿಗಳಲ್ಲಿ ಕುಡಿಯುವುದಕ್ಕೆ ಪ್ರಾರಂಭಿಸಿ ಸಹ ಪ್ರಯಾಣಿಕರಿಗೆ ತೊಂದರೆಯಾಗಬಹುದೂಂತ. 
ಆ ಕ್ಯಾಬಿನ್‌ ಬಾಗಿಲ ಬಳಿ ಹೋದರೆ ಸಾಕು ಗಬ್ಬುನಾತ. ಮೂರು ದಿವಸ ಅವರಿಗ ಸ್ವರ್ಗ 
ಸುಖ. ಕೆಲಸ ಇಲ್ಲ ; ಕಾರ್ಯಇಲ್ಲ. ಹೊತ್ತು ಹೊತ್ತಿಗೆ ಹಡಗಿನ ಕ್ಯಾಂಟೀನ್‌ನಲ್ಲಿ ತಿಂಡಿ, 
ಊಟ, ಕಾಫಿ ಇತ್ಯಾದಿ ದೊರೆತಿದ್ದವು. ಹಡಗಿನಲ್ಲೇ ಒಂದು ಪುಟ್ಟದಾದ ಆಸ್ಪತ್ರೆ, ಒಂದು 
ವಾರ್ಡ್‌, ಒಬ್ಬ ಡಾಕ್ಟರು, ಒಬ್ಬ ನರ್ಸ್‌ - ಬೆಳಗ್ಗೆ ಸಂಜೆ ನರ್ಸ್‌ ಬಂದು ಆರೋಗ್ಯ 
ವಿಚಾರಿಸಿಕೊಂಡು ಹೋಗುತ್ತಿದ್ದರು. 


ನ್ಯಾವಿಗೇಷನ್‌ ರೂಂ, ಇಂಜಿನ್‌ ರೂಮ್‌, ಆಫೀಸರುಗಳ ಕ್ಯಾಬಿನ್ಸ್‌, ಟಿ.ವಿ ರೂಮ್‌ 
ಪೈಲಟ್‌ಗೆ ಅತ್ಯ೦ತ ಸುಸಜ್ಜಿತ ಕೊಠಡಿ. ಇಡೀ ಹಡಗಿನ ಜವಾಬ್ದಾರಿ ಆತನ ಮೇಲೆ. 
ಮೆರೈನ್‌ ರೇಡಿಯೋ ಆಫೀಸರುಗಳು ಹವಾಮಾನದ ಸ್ಥೀತಿಗತಿಗಳನ್ನು ಬಹಳ ಸೂಕ್ಷ್ಮ 
ವಾಗಿ ದಾಖಲಿಸಿ, ಆಗಾಗ ತಿಳಿಸುವ ವ್ಯವಸ್ಥೆಯಿತ್ತು. ಹಾಗೆಯೇ ಹಡಗು ಚಲಿಸುತ್ತಿರುವ 
ದಿಕ್ಕನ್ನು ಮತ್ತು ಅದರ ವೇಗವನ್ನು, ಅದು ಸವೆದ ದೂರವನ್ನು ದ್ವನಿ ವರ್ದ್‌ಕಗಳಲ್ಲಿ 
ಪ್ರಯಾಣಿಕರಿಗೆ ತಿಳಿಸುತ್ತಿದ್ದರು. ಒಂದು ರೀತಿಯಲ್ಲಿ ಹಡಗು ಸ್ವಯಂ ಪರಿಪೂರ್ಣವಾಗಿತ್ತು. 
ಒಂದು ಅಂಗಡಿ, ಬೇಕರಿಗಳು ಬೇರೆ ಇದ್ದವು. ಪ್ರಯಾಣಿಕರಿಗೆ ಬೇಕಾಗುವ ಸಣ್ಣ ಪುಟ್ಟ 
ಪದಾರ್ಥಗಳು, ತಿಂಡಿ ತಿನಿಸುಗಳು, ಬ್ರೆಡ್ಡು ಜಾಮ್‌, ಬೀಡಿ, ಸಿಗರೇಟು ಇತ್ಯಾದಿಗಳು 
ದೊರೆಯುತ್ತಿದ್ದವು. ಹಡಗಿನ ಕ್ಯಾಂಟೀನ್‌ನಲ್ಲಿ ಊಟಕ್ಕ ಮೊದಲೇ ಕೂಪನ್‌ಗಳನ್ನು 
ಕೊಳ್ಳಬೇಕಿತ್ತು. ಅಲ್ಲಿಯೂ ವರ್ಗ ತಾರತಮ್ಯ. ಬಂಕ್‌ ತರಗತಿಯ ಪ್ರಯಾಣಿಕರಿಗೆ ದೊರೆಯುವ 
ಊಟ ಬೇರೆ ರೀತಿಂಶುದು. ಬಂಕ್‌ ಪ್ರಂಯಾಣಿಕರಿಗೆ ತಮ್ಮದೇ ಲೋಟ ತಟ್ಟೆಗಳನ್ನು 
ತೆಗೆದುಕೊಂಡು ಹೋಗಿ ತಾವಿರುವ ಜಾಗದಲ್ಲೇ ತಿನ್ನಬೇಕಿತ್ತು. ಕ್ಯಾಬಿನ್‌ ಪ್ರಯಾಣಿಕರು 
ಕ್ಯಾಂಟೀನ್‌ ಒಳಗೇ ಎ.ಸಿ ರೂವನ್‌ಗಳಲ್ಲಿ ಕುಳಿತು ರಾಜಮಂರರ್ರಾದೆಯಿಂದ ತಿಂದು 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 19 


ಎದ್ದು ಬರಬಹುದಾಗಿತ್ತು. ಅವರ ಊಟದ ದರವೂ ಬೇರೆ. ಮೂರು ದಿವಸಕ್ಕೆ ಒಟ್ಟಿಗೆ 
ಸೇರಿ ಹಣವನ್ನು ಮೊದಲೇ ನೀಡಬೇಕಿತ್ತು. 


ನಾವು ಮೇಲು ದರ್ಜೆ ಬಂಕ್‌ ತರಗತಿಯ ಪ್ರಯಾಣಿಕರಾಗಿದ್ದರೂ ನಮಗೆ ಕ್ಯಾಬಿನ್‌ 
ದರ್ಜೆ ಸವಲತ್ತುಗಳನ್ನು ನೀಡಲಾಗಿತ್ತು. ವಿದ್ಯಾವಂತರು, ಕಾಲೇಜು ವಿದ್ಯಾರ್ಥಿಗಳು, 
ಉಪಾದ್ಯಾಯರು ಮತ್ತೆ ನೋಡುವುದಕ್ಕೂ ಸ್ವಲ್ಪ ಮೇಲು ದರ್ಜೆಯವರು ಎನಿಸಿದ್ದರಿಂದ 
ಅಲ್ಲದೆ ಶಿಕ್ಷಣ ಪ್ರವಾಸಕ್ಕೇಂದು ಬಂದವರು - ಹಾಗಾಗಿ ಕ್ಯಾಂಟೀನ್‌ ಮ್ಯಾನೇಜರ್‌ 
ಆಗಲೇ ಬಂದು ನಮ್ಮೊಂದಿಗೆ ಸ್ನೇಹದ ಮಾತನ್ನಾಡಿ. ನಮ್ಮೆಲ್ಲರ ಊಟಕ್ಕೆ ವಿಶೇಷ ವ್ಯವಸ್ಥೆ 
ಮಾಡುವುದಾಗಿ ಹೇಳಿದ. ಬೆ೦ಗಳೂರಿನವರೇ ಆಗಿದ್ದುದು ಒಂದು ಕಾರಣ, ಮತ್ತೊಂದು 
ಕಾರಣ ನಮ್ಮ ಕಾಲೇಜಿನ ಕೀರ್ತಿ ಬೇರೆ ಕೇಳಿದವನಾಗಿದ್ದ. ಸುವನಾರು ವರ್ಷಗಳಿಂದ, 
ಮದ್ರಾಸಿನಲ್ಲಿ ನೆಲಸಿ ಹಡಗಿನಲ್ಲಿ ಕ್ಯಾಂಟೀನ್‌ ನಡೆಸಲು ಕಾಂಟ್ರಾಕ್ಟ್‌ ಹಿಡಿದಿದ್ದ. ತುಂಬಾ 
ಚಿನ್ನಾಗಿ ಮಾತಾಡಿ ನಮ್ಮನ್ನೆಲ್ಲಾ ಸಮ್ಮೋಹನಗೊಳಿಸಿದ. 


“ನಾನೂ ನಿಮ್ಮೂರಿನವನೇ ಸಾರ್‌. ಬೆಂಗಳೂರಿನಲ್ಲಿ ನನ್ನ ಅಣ್ಣ ಅತ್ತಿಗೆ ಇದ್ದಾರೆ. 
ನಾನೂ ಆಗಾಗ ಬರ್ತಿರ್ತೀನಿ. ನೀವೆಲ್ಲಾ ನನಗೆ ಪರಿಚಯವಾದದ್ದು ತುಂಬಾ ಸ೦ತೋಷವಾಯ್ತು. 
ನೀವು ಊಟದ ಯೋಚನೇನೇ ಮಾಡಬೇಡಿ. ನಿಮಗೆಲ್ಲಾ ರಿಯಾಯಿತಿ ದರದಲ್ಲಿ ನಾನು 
ಒಳ್ಳೆ ಊಟ, ತಿಂಡಿ ವ್ಯವಸ್ಥೆ ಮಾಡ್ತೀನಿ. ಮೂರು ದಿವಸ ನಿಮ್ಮ ಸಹವಾಸದಲ್ಲಿ ಜಾಲಿಯಾಗಿ 
ಇರಬಹುದು” - ಎಂದರು. 


“ಹ್ಕಾಂಕ್ಕೂ ಸಾರ್‌, ಸದ್ಯಕ್ಕೆ ನಮ್ಮ ಊಟದ ಚಿಂತೆಕಳೀತು. ಏನ್‌ ಮೇಡಂ ನಾಗರಾಜ್‌ 
ರವರು ನಮ್ಮನ್ನು ವಿಶೇಷವಾಗಿ ಆಹ್ವಾನಿಸಿದ್ದಾರೆ. ಇಟ್‌ ಈಸ್‌ ಸೋ ಗುಡ್‌ ಆಪ್‌ 
ಹಿಮ್‌” ... ಅಂದ ಹಾಗೆ ಮಿ. ನಾಗರಾಜ್‌ ಇವರಿಬ್ಬರೂ ನಮ್ಮ ಕೊಲೀಗ್ಸ್‌. ಇವರು 
ಲೀಲಾಂತ, ಇವರು ವಿಜಂಯಾಂತ - ಎಂದು ಹೇಳಿ ನಮ್ಮನ್ನು ಪರಿಚಯಿಸಿದರು. 


ನಾವೂ ಪ್ರತಿ ನಮಸ್ಕಾರ ಹೇಳಿ. ಸ್ವಲ್ಪ ಅವರನ್ನು ಪೂಸೀ ಹೋಡೀಬೇಕೂಂತ 
ಅನ್ನಿಸಿ -"ಸಾರ್‌ ನಿಮ್ಮ ಕ್ಯಾಂಟೀನ್‌ ಊಟ, ನಮ್ಮ ಪ್ರವಾಸದ ಮರೆಯಲಾಗದ ಸವಿ 
ನೆನಪಾಗಬೇಕು. ನಮ್ಮ ಹುಡುಗರು ಬಹಳ ಸೂಕ್ಷ್ಮ ಪ್ರಕೃತಿಯವರು. ಇರೋ ಮೂರು 
ದಿವಸ ಚೆನ್ನಾಗಿ ಊಟ ಹಾಕಿಸಿ ಬಿಡಿ ಎನ್ನುತ್ತಿದ್ದಂತೆ, ನಾನೆಂದೆ- 


“ಎಷ್ಟರ ಮಟ್ಟಗೇಂದ್ರೆ, ಹಿಂತಿರುಗಿ ಹೋದ್ವೇಲೆ, ಮತ್ತೆ ನಿಮ್ಮ ಷಿಪ್‌ ಮತ್ತು ನಿಮ್ಮನ್ನು 
ಹಡುಕಿಕೊಂಡು ಬರುವ ಹಾಗೇ ಆಗಬೇಕಾ.” 


"ಓ ಅದಕ್ಕೇನಂತೆ ಖಂಡಿತವಾಗಿಯೂ, ವಾಸ್ತವವಾಗಿ ಬಂಕ್‌ ಕ್ಲಾಸ್‌ ಅವರಿಗೆ 
ಕ್ಯಾಬಿನ್‌ ಊಟ ಕೋಡೋದಿಲ್ಲ. ಆದರೆ ನೀವೆಲ್ಲಾ ಸ್ನೂಡೆಂಟ್ಸ್‌ನ ಕರ್ಕೊಂಡು ಬಂದಿದ್ದೀರಿ. 
ನನಗೆ ವಿದ್ಯಾವಂತರೂಂದ್ರೆ ಬಹಳ ಅಭಿಮಾನ, ದಿನಗಟ್ಟಲೆ, ತಿಂಗಳಗಟ್ಟಲೆ ನಿಮ್ಮಂತ 
ಪ್ರಂಖಾಣಿಕರು ನಮಗೆ ಸಿಗುವುದೇ ಅಪರೂಪವಾಗುತ್ತೆ. ನೀವು ನಮ್ಮ ಗೌರವಾನ್ವಿತ 
ಅತಿಥಿಗಳು. ನಿಮ್ಮ ಸಂತೋಷಾನೇ ಮುಖ್ಯ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 20 


ನೋಡ್ತಿದ್ದ ಹಾಗೇ ಆ ಮನುಷ್ಯ ಬಹಳ ಬುದ್ದಿವಂತ, ಮಾತುಗಾರ, ವ್ಯವಹಾರ 
ಬಲ್ಲವನು' ಅನಿಸಿತು'. 


ಗುಂಡು ಮುಖ, ದಡೂತಿ ಆಸಾಮಿ, ಸದಾ ಎಲೆ ಅಡಿಕೆಯಿಂದ ರಂಗೇರಿದ 
ಬಾಯಿ, ತುಟಿಗಳು. ರಾಘವೇಂದ್ರ ಸ್ವಾಮಿ ಭಕ್ತನಂತೆ ಕಂಡ. ಹಣೆ ಮೇಲೆ ಹುಬ್ಬಿನ ನಡುವೆ 
ಕೆಂಪು ಕುಂಕುಮ ಚುಕ್ಕಿ. ಮಡಿ ಆಚಾರವಂತನಂತೆ ತೋರಿದ. ಅದೂ ಇದೂ ಮಾತಾಡ್ತಾ 
ಆತ ಎಷ್ಟು ಹತ್ತಿರದವನಾಗಿ ಬಿಟ್ಟ. ಅಂದರೆ- ತನ್ನ ಖಾಸಗಿ ಬದುಕನ್ನೆಲ್ಲಾ ಹೇಳಿಕೊಳ್ಳೋಕೆ 
ಶುರು ಮಾಡಿದ. ಆದರೆ ಅದಕ್ಕೆ ಮುಂಚೆ ನನ್ನ ಕಡೆ ನೋಡುತ್ತಾ, ಆತ ಪುರುಷೋತ್ತಂಗೆ 
ಹೇಳಿದ. ಸಾರ್‌ ಈ ಮೇಡಂ ಏನೂ ಅಂದ್ಕೊಳೊಲ್ಲ, ಅಂದರೆ ನಾನು ಆಕೇನ “ಅತ್ತಿಗೆ” 
ಅ೦ತ ಕರೀತೀನಿ. ಯಾಕೆಂದರೆ ಥೇಟ್‌ ನನ್ನ ಅತ್ತಿಗೆ ಥರಾನೇ ಇದ್ದಾರೆ. ಕೊನೇ ಪಕ್ಷ ನಿಮ್ಮ 
ಸಹವಾಸದಲ್ಲಿ ಇರೋವರೆಗಾದರೂ ನನ್ನ ಅತ್ತಿಗೆ ಜೊತೆ ಇದ್ದಂತಹ ಸಮಾಧಾನ ಸಿಗುತ್ತೆ. 
ಏನಂತೀರಿ ಸಾರ್‌? - ಎಂದು ಹೇಳಿದ. ಮಾತಿನಲ್ಲಿ ಪ್ರಾಮಾಣಿಕತೆ ಇದ್ದಂತೆನಿಸಿತು. 
ಸಾಕಷ್ಟು ಜೋರಾಗಿಯೇ ಮಾತುಕತೆ ನಡೀತಿದ್ದುದರಿಂದ ನಾಗರಾಜ್‌ ರವರ ಪ್ರಾರ್ಥನೆ 
ಹಿ೦ದೆ ಮುಂದೆ ಕೂತಿದ್ದ ವಿದ್ಯಾರ್ಥಿಗಳಿಗೂ ಕೇಳಿಸಿತು. ಅವರೆಲ್ಲ ನಕ್ಕು 


ವಾಟ್‌ ಮೇಡಂ, ನಿಮಗೆ ಸಲೀಸಾಗಿ ಒಬ್ಬ ಮೈದುನ ಸಿಕ್ಕರಲ್ಲ - "ನೀವು ನಮಗೆ 
ಸ್ವೀಟ್ಸ್‌ ಕೊಡಿಸಬೇಕು - ಎಂದರು. 

ಅವರದ್ದು ಸಾಲದೆ, ಲೀಲಾ ಪುರುಷೋತ್ತಂ ಇಬ್ಬರೂ ಒಟ್ಟಿಗೆ ಹೇಳಿದರು. - 
ಹಾಗಾದರೆ ಸಾರ್‌, ಇ೦ತಹ ಒಳ್ಳೇ ಅತ್ತಿಗೇನ ಇಷ್ಟು ಸಲೀಲಸಾಗಿ ಗಿಟ್ಟಿಸಿಕೊಂಡು 
ಬಿಡ್ತಿದ್ದೀರಲ್ಲ - ಅದಕ್ಕೆ ಬದಲಾಗಿ ನಮಗೆಲ್ಲಾ ಫ್ರೀ ಊಟ, ತಿಂಡಿ ಸಿಗಬೇಕಪ್ಪ. ಇಲ್ಲಾಂದ್ರೆ 
ನಾವು ಅದಕ್ಕೆಲ್ಲಾ ಒಪ್ಪೊಲ್ಲ' ಅಂದ್ರು. 

“ಆ೦ರ್ತು ಬಿಡಿ ಸಾರ್‌, ಅದೇನು ಮಹಾ ದೊಡ್ಡ ವಿಷಂರು' ಅತ್ತಿಗೆಗಿಂತ ಊಟ 
ದೊಡ್ಡದೇ" - ಎಂದು ಅವರೂ ನಕ್ಕರು. 

“ಲೀಲಾ ಸುಮ್ಮನೆ ಇರಲಿಲ್ಲ'. 


"ಏನೇ ವಿಜಿ, ನಿನಗೇನಮ್ಮ ನಿನ್ನ ಮೈದುನಂದೇ ಕ್ಕಾಂಟೀನು. ನಿನಗಂತೂ ರಾಯಲ್‌ 
ಟ್ರೀಟ್‌ಮೆಂಟ್‌. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ನಿನಗೆ ಸಿಗೋದರಲ್ಲಿ ನಮಗೂ 
ಪಾಲಿರಬೇಕು' - ಎಚ್ಚರಿಸಿ ನುಡಿದಳು. 


ನಾನು ಹುಸಿ ಮುನಿದು ಹೇಳಿದೆ. 


“ಹೋಗೆ ನಿನಗೂ ಬೇರೆ ಕೆಲಸ ಇಲ್ಲ. ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತೀಯಾ' 
ಅಂದೆ. 


"ಯಾಕೋ ಅತ್ತಿಗೆಮ್ಮ ಅವರಿಗೆ ಕೋಪ ಬಂದಂತಿದೆ" - ಎಂದು ಆಗಲೇ “ಅತ್ತಿಗೆ” 
ಸಂಬೋಧನೆ ಶುರು ಮಾಡಿಬಿಟ್ಟರು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / ಬ 


“ಸಾರ್‌ ಬರಬೇಕಂತೆ, ಒಳಗೆ ಕರೀತಿದ್ದಾರೆ' -ಎಂದು ಕ್ಯಾಂಟಿನ್‌ ಬಾಂಯ್‌ ಬಂದು 
ನಾಗರಾಜ್‌ ಅವರನ್ನು ಎಬ್ಬಿಸಿಕೊಂಡು ಹೋದರು. ಅವರು ಹೋದ ಐದು 
ನಿಮಿಷಗಳೊಳಗಾಗಿ ನಮಗೆ ಕರೆ ಬಂತು. ಅಷ್ಟು ಹೊತ್ತಿಗೆ ಹುಡುಗರು ಹಡಗಿನ ಮೂಲೆ 
ಮೂಲೆಯಲ್ಲಿ ಓಡಾಡಿ ಅನ್ವೇಷಣೆಗೆ ತೊಡಗಿದ್ದರು. ಹುಡುಗರೆಲ್ಲರನ್ನೂ ಕರೆದು ತರಬೇಕು 
ಅಂತ ಆದೇಶವಿದ್ದದ್ದರಿಂದ ನಮ್ಮ ಸಹಾಯಕ್ಕೆಂದು ಬಂದಿದ್ದ ರಾಜು, ನಾಗೇಂದ್ರ ಅವರನ್ನು, 
ಹುಡುಗರನ್ನೇಲ್ಲಾ ಪತ್ತೆ ಹಚ್ಚಿ ಕ್ಯಾಂಟೀನ್‌ಗೆ ಕರೆತರಲು ಹೇಳಿ ನಾವು ಮೂವರೂ 
ಹೋದೆವು. 


ಹೊರಗೆ ಉಸಿರು ಕಟ್ಟುವ ಬಿಸಿಲ ರುಳವಿದ್ದರೆ, ಇಲ್ಲಿ, ಎ.ಸಿ. ಕೋಣೆ ಆದ್ದರಿಂದ 
ತಣ್ಣಗೆ ಹಾಯೆನಿಸುವ ಅನುಭವ. ಜೊತೆಗೆ ಫ್ರಿಜ್‌ ವಾಟರ್‌ ಬೇರೆ! ತುಂಬಾ ಹಿತವಾಗಿತ್ತು. 
ಪಾಪ ನಾಗರಾಜ್‌ ಅವರು ಆಗಲೇ ತಮ್ಮ ಔದಾಂರ್ತುದ ಪ್ರದರ್ಶನಕ್ಕೆ ತೊಡಗಿದ್ದರು. 
ಮೂವತ್ತೈದು ಮಂದಿಗೂ ರುಚಿಕರವಾದ ನಿಂಬೆ ಹಣ್ಣಿನ ಪಾನಕ ನೀಡಿದರು. ಕಾಫಿ, 
ಟೀಗಳು ನಿಗದಿತ ವೇಳೆ ಬಿಟ್ಟು ಬೇರೆ ೦ರರಾವಾಗಲೂ ಸಿಗುತ್ತಿರಲಿಲ್ಲ. ೦೫ಾಕೆಂದರೆ 
ಹಾಲಿಗೆ ಬಹಳ ಸಮಸ್ಯೆಯಾಗಿತ್ತು. ಹಾಲು ಮೊಸರು ಊಟಕ್ಕೆ ಸೊನ್ನೆ. 


ನಾಗರಾಜರವರ ಆದರಾತಿಥ್ಯಕ್ಕೆ ನಾವು ಸಂಪೂರ್ಣ ಶರಣಾದೆವು. ಕ್ಯಾಂಟೀನ್‌ 
ಊಟಕ್ಕೆ ತಲೆಗಿಷ್ಟು ಎಂದು ಲೆಕ್ಕ ಹಾಕಿ, ಇಬ್ಬರು ಮೂವರ ಊಟಕ್ಕೆ ರಿಯಾಯಿತಿ ಕೊಟ್ಟು, 
ಒಂದಷ್ಟು ಹಣವನ್ನು ನಾಗರಾಜ್‌ರವರಿಗೆ ಒಪ್ಪಿಸಿದೆವು. ಊಟ ತಿ೦ಗಡಿಗಳು ಚೆನ್ನಾಗಿಯೇ 
ಇದ್ದವು. ಶಾಕಾಹಾರಿ, ಮಾಂಸಾಹಾರಿ ಊಟ ಎರಡೂ ದೌೊರೆಂರತಿತ್ತಿತ್ತು. 
ಮಾಂಸಾಹಾರವೆಂದರೆ ಬರೀ "ಮೀನಿನ' ಪದಾರ್ಥಗಳು ಮಾತ್ರ, ಮೀನಿನ ಪಲ್ಲೆ, ಮೀನಿನ 
ಸಾರು. ಮಸಾಲೆ ಹುದುಗಿದ ಮೀನು, ಮೊಟ್ಟೆಯಿಂದ ವಿವಿದ್‌ ಪದಾರ್ಥಗಳು ಇಇಷ್ಟೇ! 
ಶಾಕಾಹಾರವಂತೂ ವರಾಮೂಲಿಂಯಾಗಿ ಎರಡು ರೀತಿಂಶು ಪಲ್ಲೆ, ಒಂದೊಂದು ದಿನ 
ಒಂದೊಂದು ರೀತಿ೦ಂರು ಅನ್ನ, ಬಿಳೀ ಅನ್ನ, ಹುಳಿ, ಸಾರು, ಏನಾದರೂ ಒಂದು ಸಿಹಿ 
ತಿಂಡಿ. ಉಪಹಾರಕ್ಕಂತೂ ಇಂಗ್ಲೀಷ್‌ ಮತ್ತು ಬಾರತೀಂಶು ಶೈಲಿಯಲ್ಲಿ ಮಸಾಲೆ, 
ಒಗ್ಗರಣೆಗಳಿಲ್ಲದೆ ಬೇಯಿಸಿದ ರಾಜವರಾ, ಕಾಬುಲ್‌ ಚನಾ, ಬಟಾಣಿ, ಇತ್ಯಾದಿಯಾಗಿ 
ಯಾವುದೋ ಒಂದು ಕಾಳು, ಓಟ್ಸ್‌, ಸ್ಯಾಂಡ್‌ವಿಚ್‌, ಬೇಯಿಸಿದ ಮೊಟ್ಟೆ ಮತ್ತು ಉಪ್ಪಿಟ್ಟು, 
ಪೊಂಗಲ್‌ ಚಿತ್ರಾನ್ನ, ಹುಳಿ ಅನ್ನ - ಹೀಗೇ ಮೂರು ನಾಲ್ಕು ಬಗೆಯಿರುತ್ತಿದ್ದವು. 
ಕೊಡುವ ಹಣಕ್ಕೆ, ಅಂತಹ ಬರದ ಸ್ಥಿತಿಯಲ್ಲಿ ಅವರು ನೀಡುವ ಆಹಾರ ಪದಾರ್ಥಗಳು 
ಹೆಚ್ಚೇ ಆಗಿದ್ದವು ಎನ್ನಬೇಕು. ಏನೋ ಬೇಕಾ ಬಿಟ್ಟಿ ಮಾಡಿದಂತಿರದೇ ನಾಲಗೆಗೆ 
ರುಚಿಯಾಗಿರುತ್ತಿತ್ತು. ಅದರಲ್ಲೂ ಅಲ್ಲಿನ ಊಟ ತಿಂಡಿ ಬಿಟ್ಟರೆ ಇನ್ನೇನೂ ಸಿಗಲಾರದೆಂಬ 
ಪ್ರಜ್ಞೆ ಜಾಗೃತವಾಗಿದ್ದು, ಇದ್ದುದಕ್ಕಿಂತ ಸ್ವಲ್ಪ ಹೆಚ್ಚಿಗೇ ರುಚಿ ಬರುತ್ತಿತ್ತು. 


ನಮಗೆ ಕ್ಯಾಂಟೀನ್‌ನ ಪ್ರತಿಯೊಂದು ಭಾಗವನ್ನು ತೋರಿಸಿದರು. ಸ್ಟೋರ್‌ ರೂಮ್‌, 
ಅಡುಗೆ ಮನೆ, ಅಡುಗೆ ಮಾಡುವ ಕೋಣೆಗಳು ಮತ್ತು ಕಡೆಯದಾಗಿ ನಾಗರಾಜ್‌ ಅವರ 
ಕೋಣೆ - ಎಲ್ಲವೂ ಅಚ್ಚು ಕಟ್ಟು, ಅತ್ಯಂತ ಆಧುನಿಕವಾಗಿ ಸಜ್ಜುಗೊಂಡಿದ್ದವು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 22 


ನಮಗೆ ಖುಷಿಯೋ ಖುಷಿ. ಅದು ಕೇವಲ ಮೊದಲ ದಿವಸ ಮಾತ್ರವಾಗಿದ್ದುದರಿಂದ! 


ನಮ್ಮ ಸಂಭ್ರಮದ ಓಡಾಟ. ನಮ್ಮ ಇಂಗ್ಲೀಷ್‌ ಸ್ಟೈಲುಗಳು. ನಮಗೆ ಹಡಗಿನಲ್ಲಿ 
ದೊರಕುತ್ತಿದ್ದ ಆದರ, ಹಡಗಿನ ಸಿಬ್ಬಂದಿಯವರಿಂದಲೂ ಆಗಲೇ ನಮ್ಮ ಕಡೆ ಗಮನ 
ಹರಿದು, ನಮ್ಮ ಬಳಿಗೆ ಬಂದು ಇಂಗ್ಲೀಷಿನಲ್ಲಿ ಮರಾತನಾಡಿಸುತ್ತಿದ್ದುದು - ಇವೆಲ್ಲವೂ 
ಉಳಿದ ಪ್ರಯಾಣಿಕರಲ್ಲಿ ಆಗಲೇ ಸ್ವಲ್ಪ ಅಸೂಯೆಗೆ ದಾರಿ ಮಾಡಿತ್ತು. 


ಅದು ಸ್ಪಷ್ಟವಾಗಿ ವ್ಯಕ್ತವಾದದ್ದು, ಬಂಕ್‌ ತರಗತಿಯವರಿಗಿಂತ ಬೇರೆಯಾಗಿ ಕ್ಯಾಬಿನ್‌ 
ಊಟದ ಸವಲತ್ತು ನಮಗ ನೀಡಿದಾಗ! ಬಂಕ್‌ ತರಗತಿಯ ಪ್ರಂಮಾಣಿಕರು ಕೆಲವರು 
ತಮಗೂ ಕ್ಯಾಬಿನ್‌ ಊಟ ನೀಡಬೇಕೆಂದು ಹುಯಿಲೆಬ್ಬಿಸಿದರು. ಆದರೆ ಸದ್ಯಕ್ಕೆ ಹೇಗೋ 
ಸೋಷಿಯಲ್‌ ವೆಲ್‌ ಫೇರ್‌ ಆಫೀಸರರ ಮಧ್ಯ ಪ್ರವೇಶದಿಂದಾಗಿ ಪರಿಸ್ಥಿತಿ ಶಾ೦ತವಾಯಿತು. 


ನೆಲಮಾಳಿಗೆ, ನೆಲ ಮೊದಲ ಮಹಡಿ, ಎರಡನೇ ಮಹಡಿ, ಮೂರನೇ ಮಹಡಿ 
ಹೀಗೆ ಹಡಗಿನಲ್ಲಿ ವ್ಯವಸ್ಥೆಯಿತ್ತು. ನೆಲ ಮಾಳಿಗೆಂಯಲ್ಲಿ ಕ್ಯಾಬಿನ್‌ಗಳು - ಮೇಲ್ತರಗತಿ 
ಪ್ರಯಾಣಿಕರಿಗೆ ಮತ್ತು ಹಡಗಿನ ಅಧಿಕಾರ ವರ್ಗ ಮತ್ತು ಸಿಬ್ಬ೦ದಿಂಯವರಿಗೆ, ಹಾಗೆ 
ನೋಡಿದರೆ ಕ್ಯಾಬಿನ್‌ಗಳಿಗಿಂತ "ಬಂಕ್‌' ತರಗತಿಗಳೇ ಮೇಲಾಗಿದ್ದವು. ದಾರಾಳವಾಗಿ 
ಗಾಳಿ ಬೆಳಕು ಸಾಧ್ಯವಿತ್ತು. ಕ್ಯಾಬಿನ್‌ಗಳಲ್ಲಿ ಮಲಗುವುದಕ್ಕೆ ಅಚ್ಚು ಕಟ್ಟು ವ್ಯವಸ್ಥೆ ಇದ್ದರೂ 
ಹಾಸಿಗೆಗಳ ಮತ್ತು ಬರ್ತ್‌ಗಳ ಸುತ್ತಲೂ ತಿಗಣೆಗಳ ಆವಾಸ. ಹಡಗಿನ ಗೋಡೆಗೆ ಒಂದು 
ಕಿಟಕಿ. ರಾತ್ರಿ ಹೊತ್ತು ಮಲಗಿದರೆ ಭಯಂಕರವೆನಿಸುತ್ತಿತ್ತು. ಸಮುದ್ರದ ಅಲೆಗಳು ಬೆಟ್ಟದಷ್ಟು 
ಎತ್ತರಕ್ಕೆ ಎದ್ದು ಹಡಗಿನ ಕಿಟಕಿಯವರೆಗೆ ಅಪ್ಪಳಿಸಿ ಬಂದಾಗ ಮೈ ಕಂಪಿಸಿ ಹೋಗುತ್ತಿತ್ತು. 


ನಾವು ಕ್ಯಾಬಿನ್‌ ಟಿಕೇಟುಗಳನ್ನು ಕೊಳ್ಳದಿದ್ದರೂ ಅಧಿಕಾರ ವರ್ಚಸ್ಸಿನಿಂದ, ನಮ್ಮೊಂದಿಗೆ 
ಬೆಳೆಸಿಕೊಂಡ ಸ್ನೇಹ ಸಲುಗೆಗಳಿಂದ, ಕ್ಯಾಬಿನ್‌ಗಳ ಸವಲತ್ತು ನಮಗೆ ದೊರೆಯಿತು. 
ಯೂಸೂಫ್‌, ಶ್ರೀಕಾಂತ್‌, ಮೊಗಾ೦ತೊ, ಲೂಯಿಸೆಬಾಸ್ಮಿಯರ್ನ, ಗಜೇಂದ್ರ, ಡಾ| ಹರೀಶ್‌ 
ಮೊದಲಾದವರೆಲ್ಲ ನಮ್ಮ ಮೊದಲ ದಿನದಂದೇ ನಮಗೆ ಹತ್ತಿರದವರಾದರು. 


ಕಾಲೇಜಿನ ಹುಡುಗ ಹುಡುಗೆಂತುರು, ನೋಡಲು ಚಂದ, ಸ್ವಲ್ಪ ಸುಶಿಕ್ಷಿತ, 
ಸುಸಂಸ್ಥೃತರಂತೆ, ಶಿಸ್ತಿನವರ೦ತೆ ಮತ್ತು ಜಾಲಿಯಾಗಿ ಆಡಿ ಆಡುವ ನಮ್ಮಂತಹ ಪ್ರಯಾಣಿಕರು 
ಅಪರೂಪ. ಒಂದೇ ಬಗೆಯ ಮತ್ತು ತೀರ ಸಾಮಾನ್ಯರಂತೆ ಕಾಣುವ ಪ್ರಯಾಣಿಕರನ್ನು 
ಕಂಡು ಬೇಸರವಾಗಿದ್ದ ಅವರಿಗೆ ನಮ್ಮ ಬಳಗದ ಸ್ನೇಹ, ತಾಜಾ ಗಾಳಿ ಸೇವನೆಯಂತೆ 
ಅನಿಸಿರಬೇಕು. ಅವರ ಆತ್ಮೀಯತೆ, ಆಪ್ತತೆಗಳು ಎಷ್ಟರ ಮಟ್ಟಿಗಿದ್ದುವೆ೦ದರೆ, ನಮ್ಮ ಹುಡುಗರು 
ಅವರನ್ನು ಅಧಿಕಾರದಿಂದ ಕೇಳುವಷ್ಟು ಸಲುಗೆ ಪಡೆದರು. 


ಟಾಂರರ್‌ಲೆಟ್‌ನಿಂದ ಹಿಡಿದು ಸ್ಥಾನ, ಊಟ, ತಿಂಡಿ, ಸಿನಿಮಾ, ಆಟ ಪಾಠ - 
ಎಲ್ಲಕ್ಕೂ ಅವರೊಂದಿಗೆ ಮುಕ್ತ ಪರವಾನಗಿ, ನಿಷಿದ್ಧ ಕೋಣೆಗಳಿಗೆಲ್ಲಾ ನಮ್ಮವರ ಧಾಳಿ. 
ಹಡಗಿನ ಪರಿವಾರದವರೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ "ಅಂಕಲ್‌" ಗಳಾಗಿ ಬಿಟ್ಟಿದ್ದರು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 23 


ಬೆಳಗಿನ ಸುಪ್ರಭಾತದಿಂದ ಹಿಡಿದು ರಾತ್ರಿ ಗುಡ್‌ನೈಟ್‌ವರೆಗೆ ಯಾರಾದರೂ ಒಬ್ಬರು 
ಬಂದು ನಮ್ಮನ್ನು ವಿಚಾರಿಸಿಕೊಂಡು, ನಮ್ಮ ತೊಂದರೆ ತಾಪತ್ರಂಶುಗಳನ್ನು ಕೇಳಿ 
ನಿವಾರಿಸಿಕೊಡುತ್ತಿದ್ದರು. ಕೇವಲ ಮೂರು ದಿನಗಳಲ್ಲಿ ಮೂವತ್ತು ವರುಷಗಳ ಸ್ನೇಹದಷ್ಟು 
ಹತ್ತಿರವಾದೆವು. 


ಹಡಗಿನ ಪ್ರಯಾಣವೆಂದರೆ ಇಷ್ಟು ಸವಿಯಾಗಿರುತ್ತದೆಯೇ ಎಂದು ಆಶ್ಚರ್ಯವಾಗುತ್ತಿತ್ತು 


ಇದಿಷ್ಟೂ ಒಳಗಿನ ಸ೦ಗತಿಯಾದರೆ, ಹಡಗಿನಲ್ಲಿನ ಡೆಕ್‌ಗೆ ಬಂದು ನೋಡಿದರೆ, 
ಎಂತಹ ಅಭೂತ ಪೂರ್ವ ಅನುಭವ! ಮಾತಿಗೆ ಮೀರಿದ ವಿಸ್ತಾರವಾದ ಕಡಲು, ಸಮುದ್ರ 
ಗಾಂಬೀರ್ಯವೆಂದರೇನೆಂದು ಈಗ ನನ್ನ ಮನಕ್ಕೆ ಬಂತು. ಪ್ರಶಾಂತ ಪರಿಸರ. ಡೆಕ್ಕಿನಲ್ಲಿ 
ಸುತ್ತಲೂ ಕಟ್ಟಿರುವ ಅಡ್ಡ ಕಂಬಿಗಳ ಮೇಲಿಂದ ಬಾಗಿ ಕೆಳಕ್ಕ ನೋಡಿದರೆ ನಿದಾನವಾಗಿ 
ಕಡಲ ಮೈಂರುನ್ನು ಸೀಳಿಕೊಂಡು ಹೋಗುವಾಗ ಏಳುವ ನೊರೆ, ಹಡಗಿನ ನಡುವಿಗೆ 
ಕಟ್ಟಿದ ಬಿಳಿಯ ಉಡಿದಾರದಂತೆ ಕಾಣುತ್ತಿತ್ತು. ದಡ ಬಿಟ್ಟಾಗ ಹಸಿರಾಗಿದ್ದ ಜಲರಾಶಿ, 
ಮುಂದೆ ಮುಂದೆ ಸಾಗಿದಂತೆ ದಟ್ಟ ನೀಲಿಂಶಾಯಿತು. ಇನ್ನೂ ಮುಂದೆ ಸಾಗಿದಂತೆ, 
ಬಾನ್ನೀಲಿ, ಕಡಲ ನೀಲಿಗಳು ಬೆರೆತು ಗಾಡವಾದ ಮಸಿ ಬಣ್ಣಕ್ಕ, ಅಂದರೆ ದಟ್ಟ ಕಪ್ಪು 
ಬಣ್ಣಕ್ಕೆ ತಿರುಗಿತ್ತು. ಬಂಗಾಳ ಕೊಲ್ಲಿಯ ನೀರು ಕಪ್ಪು ನೀರು - ಬಹುಶಃ ಅದಕ್ಕೆ ಏನೋ 
ಬ್ರಿಟಿಷರು, ನಮ್ಮ ಸ್ವಾತಂತ್ರ್ಯ ೦ೋದರನ್ನು, ಬೇರೆ ಬಗೆಂತು ಅಪರಾಧಿಗಳನ್ನು ದೇಶ 
ದ್ರೋಹಿಗಳೆಂದು ಬಗೆದು, ಕಪ್ಪು ನೀರಿನ ಶಿಕ್ಷೆಗೆ೦ದು ಇಲ್ಲಿಗೆ ಕಳಿಸುತ್ತಿದ್ದುದು! "ಕಾಲಾಪಾನಿ' 
ಶಿಕ್ಷೆ ಎಂದರೆ ಇದೇ ಇರಬೇಕು! - ಅನಿಸಿತು. 


ಹೇಳುವುದು ಮರೆತಿದ್ದೆ. ನಾವು ಹೊರಟ ಹಡಗಿನಲ್ಲೇ ನನ್ನ ಇನ್ನೊಬ್ಬ ಗೆಳತಿ 
ಸಂತಾನ ಪ್ರಾಪ್ತಿಯ ನಂತರದ ಮಧುಚಂದ್ರಕ್ಕೆ ಅಂಡಮಾನವನ್ನು ಆರಿಸಿಕೊಂಡು ಬಂದಿದ್ದಳು 
| ಅವಳೂ ಸಾಹಿತ್ಯದ ಉಪನ್ಯಾಸಕಿ. ಅವಳನ್ನು ಹಡಗಿನಲ್ಲಿ ಕಂಡಾಗ ಸಂಭ್ರವರಾಶ್ನ್ವಂರ್ಯು 
| ಯಾಕೆಂದರೆ ನನ್ನ ಜೊತೆಗೆ ಕಡಲು, ಮುಗಿಲು, ಸೂರ್ಯ ಚಂದ್ರ ಸೌಂದರ್ಯಾನುಭೂತಿಗೆ 
ಸಿಕ್ಕಿದಳಲ್ಲ! ಲೀಲಾ - ಎಷ್ಟಾದರೂ ಪ್ರಾಣಿಶಾಸ್ತ್ರದ ಮೇಡಂ. ಅವಳ ದೃಷ್ಟಿ ಎಲ್ಲವೂ 
೦ಯಾವ ಥರದ ಮೀನು ಮೊಸಳೆಗಳು ದೊರೆತಾವು! ಎಂಬುದರಲ್ಲಿಯೇ! ಸಮುದ್ರದ 
ಹಕ್ಕಿಗಳು, ಡಾಲ್ಫಿನ್‌ ಮೊದಲಾದವುಗಳ ಕಡೆ ಅವಳ, ವಿದ್ಯಾರ್ಥಿಗಳ ಕಣ್ಣು! ನೀರಿನ 
ಮಟ್ಟದಿಂದ ಹಡಗು ಎಷ್ಟೋ ಎತ್ತರದಲ್ಲಿದ್ದರೂ, ಸ್ವಲ್ಪ ಕೈ ಚಾಚಿದರೆ ನೀರಿನ ಪದರವನ್ನು 
ಮುಟ್ಟಬಹುದು ; ಅಲೆಗಳನ್ನು ಹಿಡಿಂಯುಬಹುದು, ನೊರೆಂಯನ್ನು ಕದಡಬಹುದು - 
ಎ೦ಬ ಬಾವನೆ ಉಂಟಾಗುತ್ತಿತ್ತು. 


ನಮ್ಮು ನಮ್ಮ ಸೀಟುಗಳಲ್ಲಿ ಕೂರುವುದೇ ಹಿಂಸೆಂಯಾಗಿತ್ತು. ಲಗೇಜು 
ಕಾಯಬೇಕಾಗಿದ್ದುದರಿ೦ದ ಒಂದಿಬ್ಬಿಬ್ಬರು ಉಳಿದು ಮತ್ತೆ ಎಲ್ಲರೂ ಡೆಕ್ಕಿನ ಮೇಲೇ! 


ನೀರು...... ನೀರು... ನೀರು ಎಲ್ಲೆಲ್ಲೂ ನೀರು. ಆದರೆ ಬೇಕೆನಿಸಿದಾಗ ಕುಡಿಯಲು 
ನೀರು ಕೂಡಾ ಇಲ್ಲ. ನೀರಿಗೆ ತುಟ್ಟಿ, ಊಟ ತಿಂಡಿ ಕಾಫಿ ವೇಳೆ ಬಿಟ್ಟರೆ ಕ್ಯಾಂಟೀನ್‌ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 24 


ಬಂದ್‌, ಹಾಗಾಗಿ ನಮ್ಮ ಬಾಯಾರಿಕೆ ಕಾಫಿ, ಟೀ ಚಟಗಳನ್ನು ಒತ್ತಟ್ಟಗೆ ಕಟ್ಟಿಡಬೇಕಿತ್ತು. 


ಸಂಜೆಗೆ ಹಿತವಾದ ಉಪ್ಪು ಕಡಲಿನ ಗಾಳಿ, ಮಾಗಿದ ಸಂಜೆ ರಾತ್ರಿಂಹಾದಾಗ 
ಆಕಾಶದ ಚಪ್ಪರದ ತುಂಬಾ ನಕ್ಷತ್ರ ಗೊಂಚಲು. ನಡುವೆ ತೂಗುವ ಬೆಳ್ಳಿ ಚಂದ್ರನ 
ಸೊಗಸು ಬಿಟ್ಟರೆ ಸುತ್ತಲ ಜಗತ್ತೆಲ್ಲವೂ ಕತ್ತಲ ಮಯ. ಬರೀ ಕತ್ತಲು. ಏನೇನೂ ಕಾಣದು 
ಅಗೋಚರ ಶಕ್ತಿಯ ಮೂಲಕ ತಾವು ಸಾಗುತ್ತಿದ್ದೇವೆಂಬ ಅನುಭವ ಬಿಟ್ಟರೆ ಬೇರೇನೂ 
ತಿಳಿಯುತ್ತಿಲ್ಲ. ಕೆಳಗೆ ಕಡಲ ನೀರೂ ಕಾಣುವುದಿಲ್ಲ. ಒಮ್ಮೊಮ್ಮೆ ಯಾವುದೋ ಕೀಟದ್ದೋ, 
ಹಕ್ಕೆ೦ುದೋ ಮೇಲೆ ಜಿಗಿವ ಮೀನುಗಣ್ಣುಗಳ ಬೆಳಕೋ -ಒಮ್ಮೇ ಮಿಂಚಿ 
ಮರೆಯಾಗುತ್ತಿದ್ದಂತೆ ಅನಿಸಿತು. 


ಜಗತ್ತಲ್ಲವೂ ದೂರ - ದೂರ - ನಾವು ಮಾತ್ರ ತೇಲುತ್ತಿದ್ದೇವೆ .. ಅಕಸ್ಮಾತ್‌ 
ನಾವೆಲ್ಲ ಹೀಗೆ ಅಸಹಾಯಕರಾಗಿ, ಏನಾದರೂ ಹೆಚ್ಚು ಕಮ್ಮಿಯಾಗಿ ಸತ್ತರೆ 1... ಹಡಗಿನಲ್ಲಿ 
ಏನಾದರೂ ಅನಾಹುತ ಸಂಭವಿಸಿದರೆ! .. ಇದ್ದಕ್ಕಿದಂತೆ ಬಭಂಯಂಕರ ಬಿರುಗಾಳಿಯೆದ್ದು, 
ನಮ್ಮ ಹಡಗು ಅಘಾತಕ್ಕೆ ಒಳಗಾದರೆ!....ಟ್ಯಾಗೋರರ “ನೌಕಾಫಾತ”' ಕಾದಂಬರಿ 
ನೆನಪಾಯಿತು... ಸಣ್ಣಗೆ ಒಳಗೊಳಗೇ ನಡುಗಿದೆ. ... ಮನುಷ್ಯ ಈ ಮಹಾ ನಿಸರ್ಗದ 
ಮಡಿಲಲ್ಲಿ ಎಷ್ಟರವನು!.. ಎಂದು ಒಳಗೊಳಗೇ ಮೊರೆಯಿಟ್ಟುಕೊಂಡು ನನ್ನ ಭೀತ 
ಮನಸ್ಸಿಗೆ ಸಾ೦ತ್ವನ ಹೇಳುತ್ತಿದ್ದೆ... ಹೊರಗೆ ಮಾತ್ರ ಗೆಲುವಿನ ಸೋಗನ್ನು ದ'ರಸಿದ್ದೆ. 
ಲೂಯಿ(ಸ್‌) ಶ್ರೀ ಕಾಂತ್‌ ಸಿಕ್ಕಿದಾಗ ನನ್ನ ಸಂದೇಹಗಳಿಗೆ ಸಮಾದಾನ ಕೇಳುತ್ತಿದ್ದೆ. 
ಆಕಸ್ಮಿಕ ಪರಿಸ್ಥಿತಿಗಳಲ್ಲಿ - ತುರ್ತು ಸಂದರ್ಭಗಳಲ್ಲಿ ಪ್ರಯಾಣಿಕರ ರಕ್ಷಣೆ ಹೇಗೆ - 
ಎಂದು ಕುತೂಹಲದಿಂದ, ಏನೋ ತಿಳಿದುಕೊಳ್ಳುವವಳಂತೆ ಕೇಳುತ್ತಿದ್ದೆ. ಅಪಘಾತಗಳು 
ಸಂಭವಿಸಿದ ಪಕ್ಷದಲ್ಲಿ ಪ್ರಯಾಣಿಕರನ್ನು ರಕ್ಷಿಸಲು ಬೇಕಾದ ಮುಂಜಾಗ್ರತೆಯ ವ್ಯವಸ್ಥೆಗಳಿದ್ದವು. 
ಸುದ್ದಿ ತಲುಪಿಸುವುದಕ್ಕೆ ವಿಶಿಷ್ಟವಾದ ಅತ್ಯ೦ತ ಆದುನಿಕವಾದ ಎಲೆಕ್ಟ್ರಾನಿಕ್‌ ಸಂಪರ್ಕ 
ವ್ಯವಸ್ಥೆಯಿತ್ತು. ಜೊತೆಗೆ ಹಡಗಿನ ನಾಲ್ಕೂ ಮೂಲೆಗಳಲ್ಲಿ ರಕ್ಷಣಾ ದೋಣಿಗಳು ಮತ್ತು 
ರಕ್ಷಣಾ ಕ್ಯಾಪ್ಲೂಲುಗಳು (ಕೋಶಗಳು) ಇದ್ದವು. ತುರ್ತು ಪರಿಸ್ಥಿತಿಯಲ್ಲಿ ಇವುಗಳನ್ನು 
ಇಳಿಸುವ ವ್ಯವಸ್ಥೆಯಿತ್ತು. ರಕ್ಷಣಾ ಕ್ಯಾಪ್ಲೂಲುಗಳಲ್ಲಿ ಬಲೂನಿನಾಕಾರದ 
ತೇಲುಕೊಡೆಗಳಿರುತ್ತವೆ. ರಕ್ಷಣೆ ಪಡೆಯುವ ವ್ಯವಸ್ಥ ಇರುತ್ತದೆ. ಅದರಲ್ಲಿ ನೀರು, ಒಂದಷ್ಟು 
ಬಿಸ್ಕತ್ತುಗಳು ವಗೈರೆ ತೆಳು ಆಹಾರಕ್ಕೆ ಸಾಕಗುವಷ್ಟು ಸಾಮಾಗ್ರಿಂಯನ್ನೂ ಇಟ್ಟಿರುತ್ತಾರೆ. 
ಹಾಗೂ ಹೀಗೂ ಜೀವವುಳಿಸಕೊಂಡು ತೇಲುತ್ತಿರುವಾಗ ಬೇರೆ ರಕ್ಷಣೆಯ ವ್ಯವಸ್ಥೆಯನ್ನು 
ಮಾಡುತ್ತಾರೆ - ಇದಿಷ್ಟೂ ಅವರು ನನಗೆ ಹೇಳಿದ ವಿವರಗಳು. 


ಈ ಎಲ್ಲಾ ಸ್ನೇಹ - ಸೌಲಭ್ಯಗಳು ಮೊತ್ತ ಮೊದಲ ಹಡಗು ಪ್ರಯಾಣದ ಒಂದು 
ಉತ್ಸಾಹ, ಜೀವನೋತ್ಸಾಹಗಳಿಂದ ತುಂಬಿ ತುಳುಕುವ ನಮ್ಮ ವಿದ್ಯಾರ್ಥಿಗಳ ಸಹವಾಸದಲ್ಲಿ 
ಪ್ರಯಾಣದ ಪ್ರಂಯಾಸವೇ ತಿಳಿಯುತ್ತಿರಲಿಲ್ಲ. ಎಲ್ಲವೂ ಸರಿಯಾಗಿತ್ತು; ಚೆನ್ನಾಗಿತ್ತು. ಆದರೆ 
ಕೆಲವು ಹುಡುಗರಿಗೆ ಸಮುದ್ರ ಖಾಯಿಲೆ (50೩ 5101058) ಅಂಟಿ ಬಿಟ್ಟಿತು. ನೀರಿನಲೆಗಳ 
ಮೇಲೆ ಜೋಕಾಲಿಯಂತೆ ಹಡಗು ತೂಗಿದಾಗ, ಹೊಟ್ಟೆಯಲ್ಲಿ ಒಂದು ಬಗೆಯ ತೊಳಸು, 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 25 


ನೇರವಾಗಿ ನಡೆಯಲೂ ಆಗುವುದಿಲ್ಲ. ಸಮತೂಕ ತಪ್ಪಿ ತೂರಾಡಿದಂತಾಗುತ್ತದೆ. ತಲೆ 
ಸುತ್ತು ವಾಂತಿಗಳ ವರದಿ ಪ್ರಾರಂಭವಾಯಿತು. ಮಂಜುಳ ಒಬ್ಬಳಿಂದ ಪ್ರಾರಂಭವಾದ್ದು, 
ಲಕ್ಷ್ಮೀ, ಮಾಲಿನಿ, ಅನಸೂಂರಯ, ಹರೀಶ್‌ - ಹೀಗೆ ಒಬ್ಬರಾದ ಮೇಲೆ ಒಬ್ಬರು "ಸಿಕ್‌ 
ಲಿಸ್ಟ್‌' ಸೇರುತ್ತಾ ಬಂದರು. ವೇಗ ಹೆಚ್ಚಿದಂತೆ ವಾಂತಿ ಮಾಡುವವರ ಸಂಖ್ಯೆ ಹೆಚ್ಚಿತು. 
ಒಂದು, ಎರಡು, ಮೂರು - ಹೀಗೆ ದಿನಕ್ಕೆ ಎಂಟು ಹತ್ತು ಸಲ ವಾಂತಿ! ಬೇರೆಯವರಿಗೆ 
ತಮಾಷೆ. ಒಬ್ಬೊಬ್ಬರೂ ಎಷ್ಟು ಸಲ ವಾಂತಿ ಮಾಡಿದ್ದಾರೆ - ಎಂದು ಲೆಕ್ಕ ಆರಂಬಿಸಿ 
ಒಂದು "ವಾಂತಿ ಕಮಿಟಿ' ಅಂತ ಮಾಡಿ, ಹೆಚ್ಚು ಸಲ ವಾಂತಿ ಮಾಡಿ ಹ್ಯಾಟ್ರಿಕ್‌ ಸ್ಥಾಪಿಸಿದವರನ್ನು 
(ಉಷಾ) - 10 ಸಲ) ಕಮಿಟಿ ಅಧ್ಯಕ್ಷರಾಗಿ ಘೋಷಿಸಿದರು. 


ಆದರೆ ಇಂತಹ ಪರಿಸ್ಥಿತಿಯಲ್ಲೂ ಹುಡುಗರು ಉತ್ಸಾಹ ಕಳೆದುಕೊಳ್ಳಲಿಲ್ಲ. 
ಹಡಗು ನಮ್ಮ ಕನಸಿನ ಸ್ವರ್ಗ ದ್ವೀಪವನ್ನು ಸೇರುವುದನ್ನೇ ಎದುರು ನೋಡುತ್ತಿದ್ದರು. 


15.11.90 ರಂದು ಬೆಳಗಿನ ಜಾವ 4.30 ಗಂಟೆಗೆ ದ್ವನಿ ವರ್ಧಕದಲ್ಲಿ ಬೀಜಿಂಗ್‌ - 
ಬೀಜಿಂಗ್‌ - ಎಂದು ಫಿಲಿಪಿನೋ ಭಾಷೆಯಲ್ಲಿ ಘೋಷಿಸಿ, ಇನ್ನು ಒಂದೆರಡು ಗಂಟೆಗಳಲ್ಲಿ 
ಪೋರ್ಟ್‌ ಬ್ಲೇರ್‌ ತಲುಪಲಿದ್ದೇವೆಂದು ತಿಳಿಸಿದರು. 


ಹೋ - ಎಂದು ನಮ್ಮ ಹುಡುಗರು ನಿದ್ದೆ ಗಣ್ಣುಗಳಲ್ಲೆ ಗದ್ದಲ ಆರಂಭಿಸಿದರು. 
ಸರಸರನೆ ಮುತ್ತಿದ್ದ ನಿದ್ದೆ ಮತ್ತನ್ನು ಒತ್ತರಿಸಿ, ಹೊದ್ದ ದುಪ್ಪಟಿಗಳನ್ನು ಕಿತ್ತೆಸೆದು ಹಡಗಿನ 
ಕಿಟಕಿಗಳಿಗೆ ಮುಖ ಹಚ್ಚಿದರು ; ಮತ್ತೆ ಕೆಲವರು ಡೆಕ್‌ ಮೇಲಕ್ಕೆ ಓಡಿದರು. ದೂರದಿಂದಲೇ 
ಸ್ವರ್ಗ ದರ್ಶನದ ಮೊದಲ "ರುಲಕು' ಪಡೆಯಲು! 


ಸ್ವರ್ಗ ದ್ವೀಪದೊಳಕ್ಕೆ : - 


6 ಗಂಟೆಗೆ ಪೋರ್ಟ್‌ ಬ್ಲೇರ್‌ ತಲುಪಿದೆವಾದರೂ ಇನ್ನೂ ದಡ ಮುಟ್ಟಲು ಕೆಲವು 
ಕಿಲೋ ಮೀಟರುಗಳ ದೂರವಿತ್ತು. ಪೋರ್ಟ್‌ಬ್ಲೇರ್‌ ಕ್ಯಾಪ್ಟನ್‌ ಬರುವವರೆಗೂ ನಮ್ಮ 
ಹಡಗು ಮುಂದೆ ಚಲಿಸುವುದಿಲ್ಲ. ಆತ ಬ೦ದು ಹಡಗು ನಿಲ್ಲ ಬೇಕಾದ ನಿಶ್ಚಿತ ಸ್ಥಳವನ್ನು 
ಸೂಚಿಸುವವರೆಗೆ, ಹಾಗೆಯೇ ಮೆಲ್ಲನೆ ಮಂದಗಮನದಿಂದ ಸಾಗುತ್ತಿತ್ತು. ಅಷ್ಟರಲ್ಲಿ ಮತ್ತೊಂದು 
ಬಲಶಾಲಿಂರುಲ್ಲಿ ಪರಿಣತ ಸಿಬ್ಬಂದಿ ನಮ್ಮ ಹಡಗಿನ ಬಳಿಗೆ ಬಂತು. ಅದರೊಳಗಿಂದ 
ಕ್ಯಾಪ್ಟನ್‌ ನಮ್ಮ ಹಡಗಿನಿಂದ ಇಳಿಬಿಟ್ಟ ಹಗ್ಗ ಏರಿ ಒಳಕ್ಕೆ ಬಂದ. ಹಿಂದಿನಿಂದ "ಬಲಶಾಲಿ" 
ನಮ್ಮ ಹಡಗನ್ನು “ಗುಮ್ಮಿ' (ನೂಕಿ) ಮೆಲ್ಲ ಮೆಲ್ಲಗೆ "ಚಾತಮ್‌" ಬಂದರಿನತ್ತ ಒತ್ತರಿಸಿತು. 


ಹಡಗು ತಲುಪಿದರೂ, ಅದನ್ನು ಗೂಟಕ್ಕ ಬಿಗಿದು, ಬೊತಾಕಾರದ ಬಾಗಿಲನ್ನು 
ತೆಗೆದು, ದಂಡೆಯವರೆಗೆ ಅದನ್ನು ಹಾಸುವವರೆಗೆ ನಾವು ಇಳಿಯುವಂತಿರಲಿಲ್ಲ. ಹಾಗಾಗಿ, 
ಕಾದು ಕಾದು, ಕೊನೆಗೆ ಅಂಡಮಾನದ ದಂಡೆಯಲ್ಲಿ ಕಾಲಿಟ್ಟಾಗ ಬೆಳಿಗ್ಗೆ 7.30 ಆಗಿತ್ತು. 


ಸಂಕುಚಿತ ಸೆರೆಯಿಂದ ಮುಕ್ತ ಬಂಯುಲಿಗೆ ಮೈಂಯೊಡ್ಡಿದಂತಾಯಿತು. ನಮ್ಮ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 26 


ಬಾವೋದ್ವಿಗ್ನತೆಗೆ ಎಣೆಯಿಲ್ಲ. ಕ್ಷಿತಿಜದಾಚೆಗಿನ ಲಯಾಮುದೋ ಉನ್ಮತ್ತ ಲೋಕದಲ್ಲಿ 
ತೇಲುತ್ತಿರುವಂತೆನಿಸಿತು. ಕಣ್ಣಿಗೆ ತಂಪು ಕರೆವ ಹಸಿರು .. ಎಲ್ಲಿ ನೋಡಿದರೆಲ್ಲಿ ಹಸಿರ 
ಶ್ರೇಣಿಗಳು. ಒಂದು ಕ್ಷಣ ಮೈಮರೆತು ನನ್ನ ಸುತ್ತಲಿನ ನಿಸರ್ಗವನ್ನು ವೀಕ್ಷಿಸಿದೆ. ಓಹ್‌ 
ಇದರ ಒಡನಾಟದಲ್ಲಿರಲು ಬಂದಿರುವ ನೆನಪಾಗಿ ನನ್ನೆದೆಂರು ಬಾವಗಳು ಉಕ್ಕುಕ್ಕಿ 
ಉರುಳಿದವು. 


ಮತ್ತೊಮ್ಮೆ ನನ್ನ ದೃಷ್ಟಿ ಹಾಯಿಸಿ ಸುತ್ತಲೂ ನೋಡಿದೆ. ಓಹ್‌ ! ಸ್ವರ್ಗವೆಂದರೆ 
ಇದೇ ಇರಬಹುದೇ ! ನಿಶ್ಶಬ್ದ ಮೌನದ ನಡು ನಡುವೆ ಲಯ ಬದ್ಧವಾಗಿ ಕೇಳಿ ಬರುತ್ತಿದ್ದ 
ಅಲೆಗಳ ನಿರ್ಫೋಷ ! ಶಿಸ್ತಿನ ಸಿಪಾಹಿಗಳಂತೆ ಕಾವಯಿತಿಗೆಂದು ನಿಂತ ಎತ್ತರದ ತೆಂಗು, 
ಕೌಂಗು, ಈಚಲ ಮರಗಳು! ಕಡಲು ಮುಗಿಲುಗಳ ಅಲೌಕಿಕ ಆಲಿಂಗನದಂತೆ ಕಾಣುವ 
ಕ್ಷಿತಿಜ! - ಇವಳು ದ್ವೀಪ ಸುಂದಿರಿಯೇ ಸರಿ. ಬಾವ ಸವರಾದಿಗೆ ಇಳಿಯುತ್ತಿದ್ದಂತೆ, 
ಅ೦ಡವರಾನದ ಅಪ್ಪರೆ, ಮೈ ಕಳೆದು ನಿಂತಳು. ಅವಳ ರೂಪವಿಲಾಶ, ವೈಬ'ವಗಳು 
ಮಾತಿಗೆ ಮೀರಿದ್ದೆನಿಸಿತು. “ಅಲೆ ನಿರಿಗಳ ಸೀರೆಂಯಟ್ಟು! ಹಸಿರ ಕುಸುರಿ ಮುಸುಕು 
ಹೊದ್ದು, ಚಿಕ್ಕೆ ಮಲ್ಲೆದಂಡೆ ಮುಡಿದು! ತುಟಿಗೆ ಅರುಣರಾಗ ಬಳಿದು! ಹಣೆಗೆ ಚಂದ್ರ 
ಬೊಟ್ಟನಿಟ್ಟು, ಮುಗಿಲ ಕುರುಳು ತೀಡಿಕೊಂಡು | ಕಣ್ಣ ಬೆಳಕು ಚೆಲ್ಲಕೊಂಡು ತೆಂಗು 
ಚವರಿ ಸೇವೆಯಲ್ಲಿ, ಮರದ ಪಚ್ಚೆನೆರಳಿನಲ್ಲಿ, ಗಿರಿ ಬನಗಳ ಬೀದಿಯಲ್ಲಿ ! ಬೀಗಿ ನಡೆವ 
ಬೆಡಗಿ ಹುಡುಗಿ” ಅನ್ನುವುದರಲ್ಲಿ ಸಂಶಯವೇ ಇರಲಿಲ್ಲ. 


ಎಂತಹವರನ್ನೂ ಬಾವ ಪರವಶತೆಂಯ ಮೋಡಿಗೆ ಸೆಳೆದೊಂತ್ಯುವ ಈ ದ್ವೀಪ 
ಸೌಂದರ್ಯ, ಮೊದಲೇ ಭಾವುಕ ಮನಸ್ಸಿನವಳಾದ ನನ್ನನ್ನು ಕನಸಿಗಿಳಿಸಿ ಕರಗಿಸಿ ಬಿಟ್ಟಿತ್ತು. 
ನನ್ನ ಗೆಳತಿಗೆ ನನ್ನನ್ನು ಆಗಾಗ ಇಂತಹ ಬಾವ ಸಮಾಧಿಯೊಳಗಿಂದ ಎಬ್ಬಿಸಿಕೊಂಡು 
ಬರುವುದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆದರೂ ಅದನ್ನು ಸಹಿಸದೆ ಅವಳಿಗೆ 
ಬೇರೆ ದಾರಿಯೇ ಇರಲಿಲ್ಲ. ಮಾಮೂಲಿನಂತೆ, ನನ್ನ ಬೆನ್ನ ಮೇಲೆ ಎರಡು ಸಲ ತಟ್ಟಿ 
ಎಚ್ಚರಿಸಬೇಕಾಯಿತು. ಇಲ್ಲೆ ಕುಳಿತು ಕವಿತೆ ಬರೆಯೋಕೆ ಶುರು ಮಾಡಬೇಡ ತಾಯಿ | 
ಎದ್ದು ನಿನ್ನ ಸಾಮಾನುಗಳನ್ನು ಪರೀಕ್ಷಿಸಿ, ಹೊರಡು, ಈಗಾಗಲೇ ಹಡಗಿನ ಬಾಗಿಲಲ್ಲಿ 
ಪ್ರಯಾಣಿಕರ ಸಾಮಾನುಗಳನ್ನು ತಪಾಸಣೆ ಮಾಡುವ ಕಾರ್ಯ ಆರಂಭವಾಗಿತ್ತು. ನಮ್ಮದೆಲ್ಲರ 
ಸಾಮಾನುಗಳನ್ನು ತಪಾಸಣೆ ಮಾಡುವ ಕಾಂರ್ಶು ಆರಂಬ'ವಾಗಿತ್ತು. ನಮ್ಮದೆಲ್ಲರ 
ಸಾವರಾನುಗಳನ್ನು ಒಟ್ಟಿಗೆ ಲೆಕ್ಕಾಚಾರ ಹಾಕಿ ಹೂರಗೆ ಹೊರೆಸಿಕೂಂಡು ಬಂದವು. 
ಸಾರೂ ನಮ್ಮನ್ನು ನಿರ್ಬಂಧಿಸಲಿಲ್ಲ. 

ನನಗಂತೂ ಹಡಗು, ಹಡಗಿನಿಂದ ನೋಡುತ್ತಿದ್ದ ಅಂಡೆವಾನದ ಆ ಕನಸಿನ 
ಲೋಕ ತೀರಾ ಆಪ್ತವೆನಿಸತೊಡಗಿತ್ತು. 

ಮನಸ್ಸಿಲ್ಲದ ಮನಸ್ಸಿನಿಂದ ಬಾರವಾದ ಹೆಜ್ಜೆಗಳನ್ನಿಡುತ್ತಾ ಬಂದರಿನಿಂದ ಹೊರಗೆ 
ಬಂದೆವು. ಹಡಗಿನಲ್ಲಿದ್ದಷ್ಟು ಹೊತ್ತೂ ಬೇಸಿಗೆಯ ಬಿಸಿಲಿನ ಅನುಭವವಾಗಿತ್ತು. ಸುಡು 
ಸುಡು ಬಿಸಿಲೇ ಇನ್ನು ನಮ್ಮ ಪ್ರವಾಸದುದ್ದಕ್ಕೂ ನಮ್ಮ ಪಾಲಿಗೆ ಇರುವುದೆಂದು ಭಾವಿಸಿದ್ದೆವು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 27 


ಅಲ್ಲಿನ ಹವಾಗುಣದ ಬಗ್ಗೆ ನಮಗೆ ಅಷ್ಟೇನೂ ಸ್ಪಷ್ಟವಾದ ಕಲ್ಪನೆಯಿರಲಿಲ್ಲ. ಆದರೆ 
ಅ೦ಡಮಾನದ ಬಗ್ಗೆ ನಮ್ಮ ಬಳಿ ಸಾಕಷ್ಟು ರೆಫೆರೆನ್ಸ್‌ ಮೆಟೀರಿಯಲ್‌ ಇತ್ತು. ಹುಡುಗರನ್ನು 
ಅಂಡಮಾನ ಸಂದರ್ಶನಕ್ಕೆ ಕರೆದೊಯ್ಯುವ ಮೊದಲು ಅವರಿಗೆ ಅದರ ಬಗ್ಗೆ ಭೌಗೋಳಿಕ, 
ಐತಿಹಾಸಿಕ ವಿವರಗಳನ್ನು ನೀಡುವುದು ಅಗತ್ಯವೆಂದು ಭಾವಿಸಿದ್ದರಿಂದ ನಮ್ಮಲ್ಲಿ ವಿಷಯ 
ಸಂಗ್ರಹಣೆ ಇತ್ತು. 


ನಮ್ಮ ಸಾವರಾನು ಸರಂಜಾಮುಗಳನ್ನು ಹೊರೆಸಿಕೊಂಡು ಹಡಗಿಳಿದು ಹೊರಗೆ 
ಬ೦ದೆವು. ಪುರುಷೋತ್ತಂ ಅವರು ಅಷ್ಟು ಹೊತ್ತಿಗೆ ವ್ಯಾನಿನ ವ್ಯವಸ್ಥೆ ಮಾಡಿದ್ದರು. 


ಅಧ್ಯಂರುನ ಪ್ರವಾಸಕ್ಕೇಂದು ವಿದ್ಯಾರ್ಥಿಗಳನ್ನು ನಾವು ಕರೆತಂದದ್ದರಿಂದ ಹೊರಗೆ 
ಬರುವಾಗ ೦ಖಾವ ನಿರ್ಬಂದ'ವೂ ಇರಲಿಲ್ಲ. ರಾಜ ಠೀವಿಯಿಂದ ಹುಡುಗರು ಮತ್ತು 
ನಾವು ವ್ಯಾನ್‌ ಹತ್ತಿ ಅಬೆರ್‌ ಡೀನ್‌ ಬಜಾರಿನಲ್ಲಿದ್ದ ವೈ.ಎಂ.ಸಿ.ಎ ಹಾಸ್ಟೆಲನ್ನು ತಲುಪಿದೆವು. 
ಮೊದಲೇ ಎಲ್ಲ ಬುಕ್ಕಿಂಗ್‌ ಆದದ್ದರಿಂದ ನಮ್ಮ ನಮ್ಮ ಕೋಣೆಗಳನ್ನು ಆಕ್ರಮಿಸಿದೆವು. 
ಹುಡುಗಿಂರುರಿಗೆ ಮತ್ತು ಹುಡುಗರಿಗೆ ಬೇರೆ ಬೇರೆಯಾಗಿ ಡಾರ್ಮಿಟರೀಸ್‌ ಇದ್ದವು. 
ಮೂರು ದಿನಗಳ ಕಡಲ ಪ್ರಂಖಾಣದ ನಂತರ ನೆಲದ ಮೇಲೆ ಹೆಜ್ಜೆ ಇಡುತ್ತಿದ್ದುದೇ 
ಒಂದು ರೋಚಕ ಅನುಭವವಾಗಿತ್ತು. ವಿದ್ಯಾರ್ಥಿಗಳಿಗೆ ಇನ್ನೂ ಹಡಗಿನಲ್ಲಿನ ತೂಗಾಟದ 
ಗುಂಗು ತಲೆ ತುಂಬಿದಂತಿತ್ತು. ತೂರಾಡುತ್ತಲೇ ಒಬ್ಬರ ಮೇಲೊಬ್ಬರು ಬಿದ್ದುಕೊಂಡು 
ನಕ್ಕು ನಲಿಯುತ್ತಿದ್ದರು. ಅವರ ಮಾತು ಸುಳ್ಳಾಗಿರಲಿಲ್ಲ. ನಮಗೂ ಹಾಗೇ ಅನಿಸುತ್ತಿತ್ತಾದರೂ 
ತೋರ್ಪಡಿಸಿಕೊಳ್ಳಲಿಲ್ಲ. ಆ ದಿನವೆಲ್ಲ ನಮ್ಮದೇ. ಹೆಚ್ಚಿಗೆ ಕಾರ್ಯ ಕ್ರಮಗಳೇನೂ ಇರಲಿಲ್ಲ. 
ನಮ್ಮ ನಮ್ಮ ಪಾಡಿಗೆ ನಾವು ಹೊರಟು ಹೋಗುವುದಕ್ಕೆ ಮೊದಲು ನನ್ನ ಗೆಳತಿ ಲೀಲ 
ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಿ ನಾಳೆ ಬೆಳಗಿನ ಕಾರ್ಯಕ್ರಮಗಳನ್ನು ವಿವರಿಸಿ ಹೇಳಿದಳು. 
ಸ್ನಾನ, ಪಾನ ಅಂತ ಕೂಡುವ ಹಾಗಿರಲಿಲ್ಲ. ಬೆಳಿಗ್ಗೆ 6.30 ಕ್ಕೆ ಎಲ್ಲರೂ ಹಾಸ್ಟೆಲಿನಿಂದ 
ಹೊರಟು ಬಿಡಬೇಕೆಂದು ತಾಕೀತು ನೀಡಿದಳು. ಮುಖ್ಯವಾಗಿ ಅಂಡಮಾನಿಗೆ ಬಂದಿರುವುದು 
ಅದಧ್ಯಂಯನ ಪ್ರವಾಸಕ್ಕಾಗಿ, ಕಾಲೇಜಿನ ಪ್ರಯೋಗಾಲಯಕ್ಕೆ ಬೇಕಾದಕ ವಿಶಿಷ್ಟ ರೀತಿಯ 
ಜಲಚರಗಳನ್ನು ಮತ್ತು ಹವಳ ಬಳ್ಳಿಗಳನ್ನು ಸಂಗ್ರಹಿಸಬೇಕಾಗಿತ್ತು. ಅಂಡಮಾನ ಒಂದು 
ದ್ವೀಪ ಸಮೂಹ. ಅದರಲ್ಲೂ ಹವಳ ದ್ವೀಪಗಳು ! ಅದ್ಭುತ ಮಾದರಿಯ ಜಲ ಜಂತುಗಳು 
| ಹವಳ ಬಳ್ಳಿಗಳು, ನೋಡಲು ಕಣ್ಣೆರಡು ಸಾಲದು ! ನಿಸರ್ಗದ ಸೌಂದರ್ಯ ರಾಶಿಯೆಲ್ಲವೂ 
ಅಲ್ಲಿಯೇ ಸಂಚಂತುವಾಗಿರಬೇಕನಿಸುವಂತಿತ್ತು. ಅದಷ್ಟೂ ಕೆಲವು ಮಾದರಿಗಳನ್ನು 
ಸಂಗ್ರಹಿಸುವುದು ನಮ್ಮ ಉದ್ದೇಶವಾಗಿತ್ತು. ಹಲವಾರು ಬೀಚುಗಳಲ್ಲಿ ಉಬ್ಬರವಿಳಿದ ಕ್ಷಣಗಳಲ್ಲಿ 
ಅನೇಕ ಬಗೆಂಶು ಜಲಚರಗಳು ಹವಳ ಬಳ್ಳಿಗಳು ಹರಡಿ ಬಿದ್ದಿರುತ್ತಿದ್ದವು. ಉಬ್ಬರದ 
ಹೊತ್ತಿನಲ್ಲಿ ಸಮುದ್ರ ಕಲಕಿದಂತಾಗಿ ದಂಡೆಯಂಚಿನ ವರೆಗೆ ಬರುತ್ತಿದ್ದ ಅಲೆಗಳು ಇವುಗಳನ್ನು 
ಎಳೆದು ತ೦ದು ಹರಡಿರುತ್ತಿದ್ದವು. ಅದಕ್ಕಾಗಿಯೇ ಉಬ್ಬ್ದರವಿಲ್ಲದ ಸಮುಂತುವನ್ನು 
ನೋಡಿಕೊಂಡು ಒಂದೊಂದು ಬೀಚನ್ನೂ ಸಂದರ್ಶಿಸಿ, ವರಾದರಿಗಳನ್ನು 
ಸಂಗಹಿಸಿಕೊಳ್ಳಬೇಕಿತ್ತು. ನಮ್ಮ ಬಳಿ ಪ್ರತಿಯೊಂದು ಬೀಚಿನ ಉಬ್ಬರವಳಿತಗಳ ವೇಳಾಪಟ್ಟಿ 
ಇದ್ದುದರಿಂದ, ಅದರಂತೆ ನಮ್ಮ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಬಹುದಾಗಿತ್ತು. ಸಂಗ್ರಹಣೆಗೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 28 


ಬೇಕಾದ ಗ್ಲೋವ್ಸ್‌, ಸಣ್ಣ ಸಣ್ಣ ಚಾಕು, ಪ್ಲಾಸ್ಟಿಕ್‌ ಕವರು, ಬಕೇಟುಗಳು, ದಾರದುಂಡೆ, 
ಮೊದಲಾದವುಗಳನ್ನು ಮುರೆಂತುದೆ ತರಬೇಕೆಂದು ಎಚ್ಚರಿಕೆ ನೀಡಿದಳು, ಲೀಲ. 
ಹುಡುಗರೆಲ್ಲರೂ ಸನ್ನದ್ಧ ಸೈನಿಕರಂತೆ ಶಿಸ್ತಿನಂತೆ ನಿಂತು ಕಮ್ಯಾಂಡ್‌ಗಾಗಿ ಕಾದಿದ್ದರು. 
ರಾಜೇಶ್‌ ಧೈರ್ಯ ಮಾಡಿ, 


ನಾಳೆ ಯಾವ ಕಡೆಗೆ ಹೊಗೋಣ ಸಾರ್‌ - ಎಂದು ಪುರುಷೋತ್ತಂ ಅವರನ್ನು 
ನೋಡಿದೆ. 


ಪುರುಷೋತ್ತಂ ಲೀಲಾ ಕಡೆ ನೋಡಿದರು. ಯಾಕೆಂದರೆ ನಮ್ಮ ಕಾರ್ಯಕ್ರಮವನ್ನು 
ಡ್ರಾಪ್ಸ್‌ ಮಾಡುತ್ತಿದ್ದುದು ಅವಳೇ! 


ಕೈಲಿ ಹಿಡಿದ ಹಾಳೆ ನೋಡಿ, ಏನೇನೋ ಗುಣುಗುಣಿಸಿ -ಹುಡುಗರನ್ನು 
ಸಂಬೋಧಿಸುವುದಕ್ಕಿಂತ ಮುಂಚೆ ನಮ್ಮಡೆ ತಿರುಗಿ ನುಡಿದಳು. 


ನಾಳೆ ನಾವು ಬೆಳಗ್ಗೇನೆ ವಂದೂರ್‌ ಬೀಚ್‌ಗೆ ಹೋಗೋಣ. ಅಲ್ಲಿ ಚೆನ್ನಾಗಿ ನಮಗೆ 
ಬೇಕಾದ ಸ್ಪೆಸಿಮನ್ಸ್‌ (ಜಾತಿಗಳು) ಸಿಗುತ್ತೆ. ನಾವು ತಿಂಡಿ ಊಟಗಳಿಗೆ ಕಾಯೋದು ಬೇಡ! 


ಹುಡುಗರು ಹೌಹಾರಿದರು! ತಿಂಡಿ ಊಟ ಇಲ್ಲ ಅಂತ ಹೇಳುವಷ್ಟರಲ್ಲಿ ಅವರ 
ಉತ್ಸಾಹ "ಧಸ್‌' ಎಂದಿತು. ನಾನು ಮೂಕ ಪ್ರೇಕ್ಷಕಳಾಗಿ ಗಮನಿಸುತ್ತಿದ್ದೆ. ಅಲ್ಲಿಯವರೆಗೇ 
ನನ್ನ ಜವಾಬ್ದಾರಿ. ಇನ್ನು ಮುಂದೆ ನನ್ನ ಜಬಾಬ್ದಾರಿ ಏನೂ ಇಲ್ಲ. ಅವರು ಹೇಳಿದಂತೆ 
ಅವರೊಂದಿಗೆ ನಾನೂ ಕೂಡಾ ದಂಡೆಗಳಲ್ಲಿ ಓಡಾಡುವುದು ಅಷ್ಟೆ... ಒಬ್ಬೊಬ್ಬರ ಮುಖವನ್ನು 
ಗಮನಿಸಿದೆ. ಗೊಣ ಗೊಣ ಪ್ರಾರಂಭವಾಯಿತು. ಕುಮಾರ ನಮ್ಮ ತಂಡದ “ಬಕಾಸುರ' 
ಪಾಪ ಹಸಿವು ತಡೆಯುವುದು ಅವನಿಂದ ಸಾದ್ಯವಿರಲಿಲ್ಲ. ನೋಡುವುದಕ್ಕೆ ಸಾಕಷ್ಟು 
ಸ್ಥೂಲಕಾಯ. ಅವನೆಂದರೆ ಎಲ್ಲರಿಗೂ ತಮಾಷೆ. ಅವನನ್ನು ಹಿಂದಿನಿಂದ ಗುಮ್ಮಿದರು. 
ಕೇಳೋ ಕೇಳೋ ಎಂದು ಉತ್ತೇಜಿಸಿದರು - ಅವನು ಕೇಳಿಯೇ ಬಿಟ್ಟ. 


- ವಾಟ್‌ ಮೇಡಂ, ನೋ ಪುಡ್‌ |! ಓಹ್‌ ಐ ಕಾಂಟ್‌ ಸ್ಟೇ ! ಎಂದ ನಿಜವಾಗಿ 
ಭಯಗೊಂಡು. 


“ ಎನೋ ಕುಮಾರ್‌ ನಿನಗ್ಯಾಕೋ ತಿಂಡಿ ? ಪ್ರವಾಸದಷ್ಟು ದಿವಸಕ್ಕೆ ಬೇಕಾಗೋದನ್ನೆಲ್ಲಾ 
ಮೊದಲೇ ತಿಂದು ಬಂದಿರೋ ಹಾಗಿದೆ | ಇನ್ಯಾಕೆ ನಿನಗೆ ತಿಂಡಿ ?” 


“ ಹೌದು ಮಿಸ್‌ ಹೇಳ್ತಿರೋದು ಸರಿ. ನಾವು ಹೇಗಿದ್ದರೂ ಸ್ಪೆಸಿಮನ್‌ ಕಲೆಕ್ಟನ್‌ಗೆ 
ಹೋಗ್ತೀವಲ್ಲ. ಅದರಲ್ಲಿ ಏನಾದರೂ ಒಳ್ಳೇ ಮೀನು, ಸಿಗಡಿಗಳು ಸಿಕ್ಕಿದರೆ, ಹಾಗೇ 
ಒಂದೆರಡು ಬಾಯಿಗೆ ಹಾಕ್ಕೋ” - ಎಂದರು ಪುರುಷೋತ್ತಂ. 

“ಅಯ್ಯಯ್ಯೋ | ಛೀ ಛೀ ಅದೆಲ್ಲ ತಿನ್ನೋಲ್ಲ ಸಾರ್‌. ನಾವು ಪಕ್ಕಾ ಬ್ರಾಹ್ಮಣರು” - 
ಎಂದು ಜನಿವಾರ ತೋರಿಸಿದ. ಅವನ ಬ್ರಾಹ್ಮಣಿಕೆ ಇದ್ದಕ್ಕಿದಂತೆ ಎಚ್ಜೆತ್ತಿತ್ತು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 29 


"ಲೋ ಹಾಗಾದರೆ ಜುಟ್ಟೆಲ್ಲೋ' - ಕೀಟಲೆ ನುಡಿದ ರಾಜೇಶ್‌. 
"ಹೋಗ್ರೋ ನೀವೊಬ್ಬರು” ಹುಸಿ ಮುನಿದು ನುಡಿದ. 
ಕೋಪಕ್ಕೋ ನಾಚಿಕೆಗೋ ಮುಖ ಕೆಂಪಗಾಯಿತು. ತವರಾಶೆ ಸಾಕಾಗಿತ್ತು. 


"ನಾವು ತಿಂಡಿಗೆ ಊಟಕ್ಸೇಂತ ಬರೋದು ಬೇಡ. ತಿಂಡಿ, ಊಟದ ಪ್ಯಾಕೆಟ್ಸ್‌ 
ಒಯ್ಯೋಣ. ಅಲ್ಲೇ ಅದನ್ನು ಮುಗಿಸಿದರಾಯಿತು. ಮೊದಲು ನಮ್ಮ ಕೆಲಸ ಆಗಬೇಕು. 
ಎಷ್ಟು ಸ್ಪೆಸಿಮನ್ಸ್‌ ಸಂಗ್ರಹಿಸಲು ಸಾಧ್ಯವೋ ಅಷ್ಟನ್ನೂ ಸಂಗ್ರಹಿಸಿ ಎಂದಳು ಲೀಲಾ. 


"೦ರರಾರು ಹೆಚ್ಚು ಜಾತಿ ಮೀನು ಮಾದರಿಗಳನ್ನು ಸಂಗ್ರಹಿಸುತ್ತಾರೋ ಅವರಿಗೆ 
ಬಹುವರಾನ ಬೇರೆ ಕೊಡ್ತೀವಿ.' 


ಉತ್ತೇಜನ ನೀಡುವುದಕ್ಕಾಗಿ, ಪುರುಷೋತ್ತ೦ ಘೋಷಿಸಿದರು. 


ಆದರೆ ಒಂದು ಎಚ್ಚರಿಕೆ! ನಾವು ಸುತ್ತಾಡುವುದೆಲ್ಲಾ ಬೀಚುಗಳಲ್ಲಿ ; ಅಂದರೆ ನೀರಿನ 
ಜೊತೆಗೆ. ಯಾರೂ ತುಂಬಾ ದೂರ ನೀರಿನಲ್ಲಿ ಹೋಗಬಾರದು. ಅಲ್ಲದೆ ಟೈಡ್ಸ್‌ ಬರೋದಕ್ಕೆ 
ಮುಂಚೆ ಹಿಂದಿರುಗಬೇಕು. ಇಲ್ಲವಾದರೆ ಅಪಾಯ. ನಾಳೆ ನಾವು ಹೋಗುವ ಬೀಚಿಗೆ 
ಮಧ್ಯಾಹ್ನ 12.00 ಗಂಟೆಗೆ ಹೈಟೈಡ್ಸ್‌ (ಹೆಚ್ಚಿನ ಉಬ್ಬರ) ಬರುತ್ತವೆ. ಹುಷಾರಾಗಿರಬೇಕು 


ಲಲ್‌ 
-ಎಂದು ಎಚ್ಚರಿಕೆಯ ಗುಳಿಗಳನ್ನು ನೀಡಿದಳು. 


ಹುಡುಗರೆಲ್ಲರೂ ವಿಧೇಯರಾಗಿ ಸೂಚನೆ, ಸಲಹೆ ಎಚ್ಚರಿಕೆಗಳನ್ನು ಸ್ವೀಕರಿಸಿದರು. 


ಬೀಚುಗಳಲ್ಲಿ ಅಂಡಲೆಯುತ್ತಾ :- 


ವಂದರೂ ಬೀಚಿಗೆ ಹೊರಡಬೇಕಾಗಿತ್ತು. 5.30ಕ್ಕೆ ಲೀಲಾಗೆ ಎಚ್ಚರವಾಗಿ ಕೇಳಿದಳು 
- “ವಿಜಿ, ನೋಡು ನಾವು ಸ್ಪೆಸಿಮನ್‌ ಕಲೆಕ್ಟ್ಷನ್‌ಗೆ ಹೋಗ್ತಿದ್ದೀವಿ. ನೀ ಬರುವ ಹಾಗಿದ್ದರೆ 
ಬಾ. ಇಲ್ಲವಾದರೆ ಇಲ್ಲೇ ಇದ್ದು ರೆಸ್ಟ್‌ ತಗೋ' -ಎಂದಳು. 


ಅರೆ ನಿದ್ದೆಂಶುಲ್ಲಿದ್ದೆ. ಆದರೂ ಲೀಲಾಳ ಮಾತು ಕೇಳಿಸಿತು. ನಾನು ಬಂದದ್ದೇ 
ದಂಡೆಗಳಲ್ಲಿ ಓಡಾಡಿ, ಹಗಲು, ಸಂಜೆ ಮಧ್ಯಾಹ್ನಗಳಲ್ಲಿನ ಕಡಲ ವೈಭೋಗವನ್ನು ಕಂಡು 
ಆಸ್ವಾದಿಸಲು, ಅಂಥಾದ್ದರಲ್ಲಿ ನಾನು ಈ ಕೋಣೆಯಲ್ಲಿ ತೊಲೆಗಳನ್ನು ಎಣಿಸುತ್ತಾ, ಮಂಪರು 
ನಿದ್ದೆಯಲ್ಲಿ ಅರ್ಥವಿಲ್ಲದಂತೆ ವೇಳೆಯನ್ನು ಕಳೆಯುತ್ತಾ ಕೂರಲೇ? 


"ಏನೇ ಇದು. ನಾನು ಬಂದಿರೋದು ನಿಮ್ಮ ಜೊತೆ ಎ೦ಜಾಂರರ್‌ ಮಾಡೋಕೆ. 
ಅದು ಬಿಟ್ಟು ಒಬ್ಬಳೇ ಕೂತು ಇಲ್ಲಿ ಏನ್ಮಾಡಲಿ? ಅಲ್ಲದೆ ನಾನೂ ಜೂ ಆಲಜಿ ವಿದ್ಯಾರ್ಥಿಯೇ 
ಆಗಿದ್ದೆ. ನಾನು ಕಲಿತ ಆ ಪಾಠವನ್ನು ಮತ್ತೆ ಮೆಲಕು ಹಾಕೋ ಅವಕಾಶನ ಯಾಕೆ ಕಳೆದು 
ಕೊಳ್ಳಲಿ...ನೋಡೋಣ ಎಷ್ಟರ ಮಟ್ಟಿಗೆ ನನ್ನ ಜ್ಞಾಪಕ ಶಕ್ತಿ ಇದೇಂತ | 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 30 


.. ತಡಿ ನಾನೂ ಬರ್ತೀನಿ. ಬೇಕಾದರೆ ನಾನು ಎದ್ದು ಇದನ್ನೆಲ್ಲಾ ಸರಿ ಮಾಡುವಷ್ಟರಲ್ಲಿ 
ನಿನ್ನ ಸ್ನಾನ ಮುಗಿಸಿ ಬಂದು ಬಿಡು. ಕೆಳಗಡೆ ಪ್ರತ್ಯೇಕವಾಗಿ ಒಂದು ಬಾತ್‌ ರೂಮಿದೆ. 
ಹುಡುಗರು ಯಾರೂ ಧಾಳಿ ಮಾಡೊಲ್ಲ. ತಂಬಿ ಹತ್ತಿರವೇ ಬೀಗದ ಕೈ ಇದೆ. ತೊಗೊಂಡು 
ಹೋಗು' - ಎಂದೆ. 


ಅದಕ್ಕಾಗಿಯೇ ಕಾಯುತ್ತಿದ್ದಂತೆ, ಬಟ್ಟೆ ಬರೆ ತೆಗೆದುಕೊ೦ಡು ಇಳಿದಳು. ಹಾಗೆಯೇ 
ಹುಡುಗರು ಎದ್ದಿದ್ದಾರೋ ಇಲ್ಲೋ ನೋಡಿಕೊಂಡು ಹೋಗು ಎಂದಿದ್ದೆ. 


ಕೋಣೆಗಳೊಳಗಿಂದ ಗದ್ದಲ ಕೇಳಿಸಿತು. ಅಂದರೆ ಎದ್ದಿದ್ದಾರೆ! 


ಹಾಳಾದವರು ಮಲಗಿದ್ದರೆ ತಾನೇ ಏಳೋ ಪ್ರಸಂಗ! ರಾತ್ರಿ ಇಡೀ, ಮಾತು, 
ಹಾಡು, ನಗು...ಅವರ ಉಲ್ಲಾಸ, ಉತ್ಸಾಹ ನೋಡಿದರೆ ಅಸೂಯೆ ಬರುವಂತಿತ್ತು. ಆದರೆ 
ಏನ್ಮಾಡುವುದು. ಅವರದು ಯಾವುದೇ ಸಮಸ್ಯೆಗಳು ಕಾಡದ ಮುಕ್ತ ಮನಸ್ಸು. ಅದಕ್ಕೇ, 
ಅವರಲ್ಲಿ ಸೊರಗಲಾರದ ಜೀವನೋತ್ಸಾಹ | 


ಪುರುಷೋತ್ತಂ ಅವರ ಸಿಳ್ಳು ಕೇಳಿಸಿತು. ದಡ" ದಡ ಇಳಿವ ಹೆಜ್ಜೆಗಳ ಸದ್ದು. 


ಐದು ನಿಮಿಷದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲಾ ಹಾಸ್ಟೆಲ್‌ ಮುಂದೆ ನಿಂತರು | ಆದರೆ 
ಅಯ್ಯೋ ದೈವವೇ ! ಕ್ಷಣಾರ್ಧದಲ್ಲಿ ಮಳೆ ಶುರುವಾಯಿತು. ನಾವು ಇಲ್ಲಿಗೆ ಬಂದ 
ದಿನದಿ೦ಲೆ ಮುನಿದು ಮುಸುಕಿದ ಆಕಾಶವಿತ್ತು. ಹೀಗೆ ನಮ್ಮ ಕೆಲಸಗಳಿಗೆ ಕೈ ಕೊಡುತ್ತೇಂತ 
ಭಾವಿಸಿರಲಿಲ್ಲ. ಈಗೇನು ಮಾಡುವುದು ಸಾರ್‌ 9 ಹುಡುಗರು ಕೇಳಿದರು. ನಾವು ಮೂವರೂ 
ಮುಖ ಮುಖ ನೋಡಿಕೊಂಡೆವು. 


“ಮಳೆಯಲ್ಲಿಯೇ ಹೋಗುವ ಧೈರ್ಯ ಇದ್ದರೆ, ಹೊರಟೇ ಬಿಡೋಣ. ನಿಮ್ಮಲ್ಲಿ 
ಯಾರ ಯಾರ ಬಳಿ ಕೊಡೆ, ರೈನ್‌ ಕೋಟುಗಳಿವೆ ತನ್ನಿ' - ಎಂದಾಗ; 


ಹುಡುಗರಿಗೆ ಖುಷಿಯೋ ಖುಷಿ ಮಳೆಯಲ್ಲಿ ತೋಯುವುದಕ್ಕೆ ಯಾರಿಗೆ ತಾನೇ 
ಸಂತೋಷವಿರೊಲ್ಲ. ಮಕ್ಕಳಿಂದ ಮುದುಕರವರೆಗೆ ಮಳೆ ಎಂದರೆ ಖುಷಿ ಪಡ್ತಾರೆ. 
“ಹೋಗೋಣ ಮಿಸ್‌. ನಮಗ್ಯಾರಿಗೂ ಬ'೦ರುವಿಲ್ಲ. ಹೇಗಿದ್ದರೂ ನಾವ್ಯಾರೂ ಸ್ನಾನ 
ಮಾಡಿಲ್ಲ. ಮಳೇಲೇ ಸ್ನಾನ ಮಾಡಿದರಾಯ್ತು' - ಎಂದರು. 


ಹುಡುಗರ ಉತ್ಸಾಹಕ್ಕೆ ಹೆಮ್ಮೆ ಎನಿಸಿತು. ರಾಜೂನ ಕರೆದು ಕೊಡೆ, ಚೀಲಗಲನ್ನು 
ಕೊಟ್ಟು ಅನ್ನಪೂರ್ಣ ಹೋಟೆಲಿಗೆ ಓಡಿಸಿದೆವು. ತಿಂಡಿ ಊಟದ ಪೊಟ್ಟಣಗಳನ್ನು ತರಲು!! 


ಅವನಿಗೆ ಹಾಗೆಯೇ ಅಬರ್‌ಡೀನ್‌ ಬಸ್‌ ಸ್ಟ್ಯಾಂಡಿಗೇ ಬರುವುದಕ್ಕೆ ಹೇಳಿದೆವು. 


ನಾವೆಲ್ಲಾ ಆ ಸುರಿಯುವ ಮಳೆಯಲ್ಲಿಯೇ ಜೈತ್ರ ಯಾತ್ರೆಗೆ ಹೊರಡುವವರಂತೆ 
ಹೊರಟೆವು. ನಾವಿದ್ದ ಹಾಸ್ಟೆಲಿಂದ ಒಂದು ಕಿಲೋಮೀಟರ್‌ ದೂರದಲ್ಲಿತ್ತು. ಬಸ್‌ಸ್ಟ್ಯಾಂಡ್‌. 
ಅಲ್ಲಿಗೆ ನಡೆದೇ ಹೋದೆವು. ಮಳೆಯಲ್ಲಿಯೇ ಸಾಗುತ್ತಿರುವ ನಮ್ಮ ಮೆರವಣಿಗೆಯನ್ನು 
ಕುತೂಹಲದಿಂದ ಜನ ನೋಡಿದರು. ಮುಳೆಂರುಲ್ಲಿ ಓಡಾಡುವುದು ಇಲ್ಲಿನ ಜನಕ್ಕೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 31 


ವಿಶೇಷವೇನೂ ಅಲ್ಲ. ಆದರೆ ಹುಡುಗ ಹುಡುಗಿಯರು ಇಷ್ಟೊಂದು ಸಂಖ್ಯೆಯಲ್ಲಿ ಹೀಗೆ 
ಇಷ್ಟಿಷ್ಟು ಹತ್ತಿರವಾಗಿ ಆಪ್ತವಾಗಿ, 7 ಗಂಟೆಗೇ ಯಾವ ದಿಗ್ವಿಜಯಕ್ಕೆ ಹೊರಟಿರಬಹುದು - 
ಎನ್ನುವ ಕುತೂಹಲ ಅವರ ಕಣ್ಣುಗಳಲ್ಲಿ ಇಣುಕುತ್ತಿತ್ತು. ಅದೇ ವಯಸ್ಸಿನ ಎಂಟು ಹತ್ತು 
ಅಲ್ಲಿನ ಹುಡುಗರು ಹಿಂದಿಯುಲ್ಲಿ "ಜಾನೇ ಕ್ಯಾಕರ್ಗೆ ಆಯೆ ಹೈಂ' ಕಿತನಾ ಮಜಾ ಹೈನ? 
. ಎ ಲಡಕೆ, ಲಡಕಿಂರರಾ೦ ಸಾಥ್‌ ಸಾಥ್‌ ಮೇಂ ... ಎಂದು ಇನ್ನೂ ಏನೇನೋ 
ಮಾತನಾಡಿ ಕೊಂಡರು. (ಇಲ್ಲಿನ ವ್ಯವಹಾರ ಭಾಷೆ ಸಾಮಾನ್ಯವಾಗಿ ಹಿಂದಿಯೇ ಆಗಿತ್ತು) 
ನಮ್ಮ ಹುಡುಗಿಯರು ದು"'ರಿಸಿರುವ ಮಿನಿಸ್ಕರ್ಟ್‌, ಬ್ಯಾಗಿ ಬ್ಯಾಗಿಗಳು, ಬಾಬ್ಡ್‌ ಹೇರ್‌ 
ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಟೈಲಿನ ಇಂಗ್ಲೀಷ್‌ - ಅವರಲ್ಲಿ ಅಸೂಯೆ ಮೂಡಿಸಿದ್ದರೆ ಆಶ್ಚರ್ಯವಿಲ್ಲ! 


ರಸ್ತೆಗಳಲ್ಲಿನ ಜನರ ಕಣ್ಣುಗಳಲ್ಲಿ, ಮನಸ್ಸುಗಳಲ್ಲಿ ವಿವಿಧ ಭಾವಗಳನ್ನು ಹೊಳೆಸಿ 
ಬಸ್‌ ಸ್ಟ್ಯಾಂಡ್‌ ತಲುಪಿದೆವು. ಬಸ್‌ನ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಖಾಸಗಿ ವಾಹನಗಳು 
ಬಹಳ ಕಡಿಮೆ. ಕಾರಿನ ಜನರಂತೂ ಅಪರೂಪ. ಒಂದು, ಸರಕಾರಿ ಅಧಿಕಾರಿಗಳು 
(ಕೇಂದ್ರದ) ಟ್ರಾನ್ಸ್‌ಫರ್‌ ಆಗಿ ಬಂದಿರುವವರು, ಎರಡನೆಯದಾಗಿ ಬೇರೆ ಬೇರೆ ಕಡೆಗಳಿಂದ 
ವ್ಯಾಪಾರ, ಉದ್ಯೋಗಗಳಿಗಾಗಿ ಇಲ್ಲಿಗೆ ಬಂದು ನೆಲೆಸಿರುವವರು. ಮೂಲ 
ಅಂಡಮಾನಿಗಳಂತೂ ಕಾಣುವುದೇ ಇಲ್ಲ. ತುಂಬಾ ಶ್ರೀಮಂತರೆನ್ನುವವರು ಬಹಳ ಕಡಿಮೆ. 
ಅಂಡವರಾನದ ಒಳಗೇ ಓಡಾಡಲು ಬಸ್‌ ಅಥವಾ ಟ್ಯಾಕ್ಸಿಗಳಿವೆ. ಟ್ಯಾಕ್ಸಿ ಬೆಂಗಳೂರಿಗೆ 
ಹೋಲಿಸಿದರೆ ಬಹಳ ಅಗ್ಗ. 25 ರೂ. ಗಳನ್ನು ಕೊಟ್ಟರೇ ಅಂಡಮಾನಿನ ಪ್ರೇಕ್ಷಣೀಯ 
ಸ್ಥಳಗಳನ್ನು ಸುತ್ತಿಕೊಂಡು ಬರಬಹುದು. ಇಲ್ಲಿನ ರಸ್ತೆಗಳೋ ಭಗವಂತನೇ ಕಾಪಾಡಬೇಕು! 


ಏರು, ತಗ್ಗು ಮತ್ತು ತೀರಾ ಇಕ್ಕಟ್ಟು, ಒಂದು ವಾಹನ ಹೋಗುತ್ತಿದ್ದರೆ ಇನ್ನೊಂದು 
ವಾಹನ ಬರುವುದಾಗಲೀ, ಹೊಗುವುದಾಗಲೀ ಸಾಧ್ಯವಿರಲಿಲ್ಲ. ಜನ ಸಾಮಾನ್ಯರ ಸಂಚಾರ 
ವ್ಯವಸ್ಥೆ ಬಸ್ಸೊ೦ದೇ. ಒಂದು ಹದಿನೈದು ನಿಮಿಷ ಬಸ್ಸಿಗಾಗಿ ಕಾಯಬೇಕಾಯಿತು. 


ವಂದೂರ್‌ ಬೀಚ್‌ ಅ೦ಂಡಮಾನದ ಪ್ರಮುಖವಾದ ಬೀಚುಗಳಲ್ಲಿ ಒಂದು. ದಕ್ಷಿಣ 
ಅಂಡಮಾನದಿಂದ 30 ಕಿ. ಮೀ. ಪಶ್ಚಿಮಕ್ಕಿದೆ. ಈಜುವವರಿಗೆ, ಡೈವ್‌ ಮಾಡುವವರಿಗೆ 
ಬಹಳ ಪ್ರಸಕ್ತವಾದ ಜಾಗ ಸ್ವಲ್ಪ ಒಳಕ್ಕೆ, ಪಾರದರ್ಶಕ ನೀರಿನ ಪದರಗಳ ದಂಡೆಯಾದರೆ 
ರಸ್ತೆ ಕಡೆಗಿನ ದಂಡೆ ಕೆಸರು ಕೆಸರು. ಅದರೊಳಗಿಂದ ನೋಡಿದರೆ ದಂಡೆಯಲ್ಲಿ ಬಂಡೆ 
ಕಲ್ಲುಗಳ ನಡುವೆ ಮತ್ತು ಜೆಲ್ಲಿಯಂತ ಹಾಸಿನ ನಡುವೆ ವಿವಿಧ ಬಗೆಯ ಜಲಪ್ರಾಣಿಗಳು. 
ಹವಳ ಜೀವಿಗಳು ತಮ್ಮೆಲ್ಲ ರೂಪ, ಬಣ್ಣ ವಿನ್ಯಾಸಗಳಿಂದ, ಮನಸೂರೆಗೊಳ್ಳುವಂತಿತ್ತು. 
ಸಮುದ್ರ ಸಂಪತ್ತಿಗೆ ಆಗರವಾದ ಪ್ರದೇಶ ಇದು. ಆದ್ದರಿಂದಲೇ ಇದು ರಕ್ಷಿತ ಪ್ರದೇಶವಾಗಿ 
ಘೋಷಿತವಾಗಿ, ಖಾಸಗಿ ವ್ಯಕ್ತಿಗಳು ಯನಾರೂ ಅಲ್ಲಿನ ಸಂಪತ್ತನ್ನು ಮುಟ್ಟುವುದಾಗಲಿ, 
ಸಂಗ್ರಹಿಸುವುದಾಗಲಿ ನಿಷೇಧಿಸಲಾಗಿದೆ. ಕೇವಲ ಸರಕಾರದ ವಸ್ತು ಸಂಗ್ರಹಾಲಯಕ್ಕಾಗಿ, 
ಪರವಾನಗಿ ಪಡೆದ ನುರಿತ ಡೈವರ್ಸ್‌ (ಮುಳುಕರು) ಇದ್ದಾರೆ. ಅವರು ಮಾತ್ರವೇ ಅಲ್ಲಿನ 
ಪ್ರದೇಶದಲ್ಲಿ ಡೈವ್‌ ಮಾಡಲು ಸಾಧ್ಯವಾಗಿದೆ. ಕಡಲಸೌತೆ, ನಕ್ಷತ್ರ ಮೂನು ಹಲವು 
ಬಗೆಯ ಚಿಪ್ಪಿನ ಮತ್ತು ಶಂಕಿನ ಪ್ರಾಣಿಗಳು, ಹಲವು ಬಗೆಂತು ಹವಳ ಜೀವಿಗಳು - 
ಇಲ್ಲಿನ ಅದ್ಭುತ ನಿಸರ್ಗ ಸಂಪತ್ತಾಗಿದೆ. 

ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 32 


ವಿದ್ಯಾರ್ಥಿಗಳಿಗೆ ಸುಗ್ಗಿಯೋ ಸುಗ್ಗಿ. ಅವರಿಗೆ ತಿಳಿಯದಂತೆ ಪ್ರಶಾಂತವಾದ ದಂಡೆ 
ಗುಂಟ ಎಷ್ಟೋ ಕಿ.ಮೀ. ಗಳು ನಡೆದರು. ತೀರದಲ್ಲಿ ಸಿಕ್ಕಿ ಸಿಕ್ಕಿದ್ದನ್ನು ಆಯ್ದುಕೊಂಡರು. 
ಕಪ್ಪೆ ಚಿಪ್ಪುಗಳು, ಶಂಖಗಳು ಅನೇಕ ಆಕಾರಗಳಲ್ಲಿ ಅನೇಕ ಸೈಜುಗಳಿದ್ದವು. ಸಣ್ಣ ಗೋಧುವೆ 
ಕಾಳಿನಷ್ಟು ! - ದೊರೆಯುತ್ತಿದ್ದವು. ಪಾಚಿ ಮೆತ್ತಿದ ವಿವಿಧ ಬಗೆಯ ಹವಳ ಬಳ್ಳಿಗಳು - 
ಕೆಲವು, ಕಂದು, ಕೆಂಪು, ಕೆಲವು ಬಿಳುಪು ! ಕೆಲವಕ್ಕೆ ಪಾಚಿ ಹತ್ತಿ ಅಚ್ಚ ಹಸ ಸುರಾಗಿದ್ದವು. 
ಜೀವಿಗಳ ದ್ರವದಿಂದಾಗಿ ವಾಸನೆ ಮೂಗಿಗೆ ಬಡಿಯುತ್ತಿತ್ತು. 


ಹುಡುಗರ ಖುಷಿಗೆ ಮಿತಿಯಿಲ್ಲ. ತಂದಿದ್ದ ಚೀಲಗಳಲ್ಲಿ ಬೇಕುಬೇಡಗಳ ತಾರತಮ್ಯವಿಲ್ಲದೆ 
ತುಂಬಿಕೊಂಡರು. ಕಡಲ ಸೌತೆಗಳಂತೂ ಹೆಜ್ಜೆ ಹೆಜ್ಜೆಗೂ ದಿಂಡು ದಿಂಡಾಗಿ ಬಿದ್ದಿರುತ್ತಿದ್ದವು. 
ಅದರ ಜೊತೆಗೆ ಆಟವಾಡಿದರು. ಅದನ್ನು ಮುಟ್ಟಿದರೆ ಸಾಕು, ಚಿಲುಮೆಯ ರೀತಿಯಲ್ಲಿ 
ನೀರನಂತಹ ದ್ರವ ಚಿಲ್ಲೆಂದು ಹೊರಗೆಡಹುವುತ್ತಿತ್ತು. "ಏಂಯಖ್‌ ನೋಡೇ ಸೀ ಕುಕುಂಬರ್‌ 
ಈಸ್‌ ಪಿಸ್ಸಿಂಗ್‌ - ಎಂದು ಒಬ್ಬರಿಗೊಬ್ಬರು. ಹೇಳಿಕೊಂಡು ನಗತೊಡಗಿದರು, ಲೀಲಾ, 
ಬೇಡ ಬೇಡವೆಂದು ಹೇಳಿದರೂ ಕೇಳದೆ ಹತ್ತೆಂಟು ಸೌತೆಗಳನ್ನು ಬಕೇಟುಗಳಲ್ಲಿ ಇರಿಸಿದರು. 
ಒಂದು ವಿಶಿಷ್ಟ ಜಾತಿಯ ಹೊಳೆಯುವ ನೇರಳೆ ಬಣ್ಣದ ನಕ್ಷತ್ರ ಮೀನನ್ನೂ ಹಿಡಿದರು. 
ಅದೊಂದು ಅಪರೂಪದ ಜಾತಿಯೆಂದು ಲೀಲಾ ವಿವರಿಸಿದಳು. 


ಪ್ರತಿಯೊಂದನ್ನೂ ತಂದು ತಂದು ತೋರಿ ಆ ಪ್ರಾಣಿ ವರ್ಗ, ಜಾತಿ, ಹೆಸರು - 
ಇತ್ಯಾದಿಗಳನ್ನು ಕೇಳುತ್ತ ಕೇಳುತ್ತಾ ಅದೊಂದು ಪ್ರಾಯೋಗಿಕ ಮುಕ್ತ ಪಾಠಶಾಲೆಯಂತೆ 
ಮಾಡಿದರು. 


ನನಗೂ ನನ್ನ ಜೀವ ಶಾಸ್ತ್ರಾಧ್ಯಯನದ ಪೂರ್ವ ಸ್ಮರಣೆಯಾಯಿತು. ಅವರೊಂದಿಗೆ 
ನಾನೂ ಅವುಗಳನ್ನೆಲ್ಲಾ ಸಂಗ್ರಹಿಸಿ, ನನ್ನ ಪಾಲಿನ ಕೊಡುಗೆಯಾಗಿ ಕಾಲೇಜಿಗೆ ಕೊಟ್ಟೆ. 
ನನ್ನ ಉಡಿ ತುಂಬಾ ಕಪ್ಪೆ ಚಿಪ್ಪು, ಶಂಖುಗಳು! ಆ ಕ್ಷಣಕ್ಕೆ ನಾನು ಮೇಡ೦ ಅನ್ನುವುದನ್ನು 
ಮರೆತು ಮಕ್ಕಳಂತೆ, ಸಿಕ್ಕಿದೆಲ್ಲವನ್ನೂ ದೋಚಿ ಬಚ್ಚಿಟ್ಟುಕೊ೦ಡೆ. ನಮ್ಮ ಹುಡುಕಾಟ, 
ತಿರುಗಾಟಗಳು ಮುಗಿಂಯುವ ಹಾಗಿರಲಿಲ್ಲ. ಸಮಂತುದ ಪರಿವೆಯೇ ಇರಲಿಲ್ಲ. 
ಹೋಗುತ್ತಿದ್ದಂತೆ ತಿಂಡಿ ಮುಗಿಸಿ ನೀರಿಗಿಳಿದದ್ದಷ್ಟೇ ಗೊತ್ತು. 12 ಗಂಟೆ ಆಗಲಿತ್ತು. 
ಆಗಲೇ ಸ್ವಲ್ಪ ಸ್ಟಲ್ಪವಾಗಿ ದಂಡೆ, ನೀರಿನಲ್ಲಿ ಮುಳುಗುತ್ತಾ ಹೋಯಿತ್ತು. ಇನ್ನೇನು ಉಬ್ಬರ 
ಶುರುವಾದರೆ, ನಾವು ನಿಂತ ಜಾಗವೂ ಗುರುತಿಲ್ಲದಂತೆ ಸಮುದ್ರದಲೆಗಳಿಂದ ಮುಳುಗಿರುತ್ತದೆ. 
ಹುಡುಗರನ್ನು ಎಚ್ಚರಿಸಿ ಹಿ೦ದಿರುಗಿ ಬರಲು ಹೇಳಿದೆವು. 


ಹೊರಲಾಗದ ಹೊರೆ ಹೊತ್ತು ರಸ್ತೆ ಬದಿಗಿನ ದಂಡೆಗೆ ಬಂದರು. ದೆಂಡೆಂಶು 
ಇನ್ನೊಂದು ಬದಿಗೆ ಮ್ಯಾಂಗ್ರೊವ್‌ ಕಾಡುಗಳಿದ್ದವು. ಅಲ್ಲಿಗೆ ಹೋಗಲು ದೋಣಿಯು 
ಬೇಕಿತ್ತು. ನಾವು ವಿದ್ಯಾರ್ಥಿಗಳು ಅನ್ನುವುದು ಒಂದು ಕಾರಣವಾದರೆ ಅರಣ್ಯಾಧಿಕಾರಿಗಳು 
ನಮಗೆ ಪರವಾನಗಿ ಕೊಟ್ಟಿದ್ದರು. ಮತ್ತು ಸಂಬಂಧ'ಪಟ್ಟ ಅಧಿಕಾರಿಗಳು, ಯಾವುದೇ 
ಬಗೆಯ ಸಹಾಯವನ್ನಾದರೂ ನೀಡಬೇಕೆಂದು ಶಿಪಾರಸಿನ ಪತ್ರವನ್ನೂ ನೀಡಿದ್ದರು. 
ಹಾಗಾಗಿ ಅದು ಕೆಲಸ ಮಾಡಿತು. “ಸಾಗರಿಕಾ” ಎಂಬ ಸಣ್ಣ ಯಂತ್ರ ಚಾಲಿತ ದೋಣಿ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 33 


ನೀರಿನಲ್ಲಿ ಅರ್ಧ ದೂರದವರೆಗೆ ಕರೆದೊಯ್ದು ಅಲ್ಲಿಂದ ತೇಲುವ ರಬ್ಬರ್‌ ಬೋಟಿನಲ್ಲಿ 
ಕಾಡುಗಳಿದ್ದ ತೀರಕ್ಕೆ ಕರೆದೊಯ್ಯಲಾಯಿತು. ನೀರಿನಲ್ಲಿನ ನಮ್ಮ ಈ ಸಾಹಸದ ಪ್ರಯಾಣ 
ಅದ್ಭುತ ರೋಮಾಂಚಕರವಾಗಿತ್ತು. ಅಲ್ಲಿಳಿದು ಉಪ್ಪು ನೀರಿನಲ್ಲಿ ಬೆಳೆದ ಬಗೆ ಬಗೆಯ 
ಮರಗಿಡಗಳನ್ನು ಶಲ್ಯ ಪರೀಕ್ಷೆ ಮಾಡುತ್ತಾ ಅವುಗಳ ನಡುವೆ ಏಳುತ್ತಾ ಬೀಳುತ್ತಾ 
ತರಚಿಕೊಳ್ಳುತ್ತಾ ತಣ್ಣೆಯ ನೆರಳಿನಲ್ಲಿ ಓಡಾಡುವುದೇ ವಿಚಿತ್ರ ಅನುಭವವಾಗಿತ್ತು. ನಮ್ಮ 
ಜೊತೆಗೆ ಒಬ್ಬ ಡೈವರ್‌ (ಮುಳುಕ) ಮಾರ್ಗದರ್ಶಕನಾಗಿ ಇರದಿದ್ದರೆ ಆ ಕಾಡುಗಳಲ್ಲಿ 
ಎಲ್ಲಿಯೋ ಕಳೆದು ಹೋಗುವ ಸಂಭವವಿತ್ತು. ಸುತ್ತಾಡಿ ಸುತ್ತಾಡಿ ದಣಿದು, ಅಲ್ಲಂಯೇ 
ನಮ್ಮ ಊಟದ ಪೊಟ್ಟಣಗಳನ್ನು ಬಿಚ್ಚಿ ಪಿಕ್‌ನಿಕ್‌ನ ಆನ೦ದವನ್ನು ಪಡೆದೆವು. ಜೊತೆಗೆ 
ವಂದೂರು ಬೀಚಿನ ರುಚಿ ಬಂದಿತ್ತು. ನನಗಂತೂ ಅಬ್ಬ | ನಿಸರ್ಗವೇ | ಎಂದು 
ಹರ್ಷದಿಂದ ಉದ್ಗರಿಸಿ ಕುಣಿಯಬೇಕೆನಿಸಿತ್ತು. "ನೇಚರ್‌ ಈಸ್‌ ಚಾ೦ಟಿಪುಲ್‌!" -ಎಷ್ಟು 
ನಿಜ ಕವಿಯ ಮಾತು! 


ಸಮುದ್ರ ಸೌಂದಂರ್ಯ ಒಂದು ರೀತಿಂಯದಾದರೆ. ದಂಡೆಗಿಂತ ಹೆಚ್ಚಾಗಿ ದಂಡೆ 
ಗುಂಟ ಹರವಿದ್ದ ಕೆಸರಿನ ಮೇಲೆ ಎಷ್ಟೂ ಮೈಲುಗಳವರೆಗೆ ಅಲ್ಲಲ್ಲಿ ಉರುಳಿ ಬಿದ್ದಿದ್ದ 
ಮರಗಳು ಬಿಸಿಲಿಗೆ ಒಣಗಿ, ಮಳೆಗೆ ನೆನೆದು, ಸಮುದ್ರದ ಉಪ್ಪು ನೀರನ್ನು ಸವೆಸವೆದು 
ಹಸುರನ್ನೇಲ್ಲಾ ಕಳೆದುಕೊಂಡು ಕಪ್ಪಗೆ ತೀರದಾಳಕ್ಕೆ ಇಳಿದು, ಮುಗಿಲಿನೆಡೆಗೆ ರೆಂಬೆ 
ಕೊಂಬೆಗಳನ್ನು ಚಾಚಿ ಅಡ್ಡಾ ದಿಡ್ಡಿಯಾಗಿ ಹೇಗೆಂದರೆ ಹಾಗೆ ಹರಡಿ ನೋಡುವ ಕಣ್ಣುಗಳಿಗೆ 
ನಿಸರ್ಗ ಶಿಲ್ಪಿಂಯು ರಚಿಸಿದ ಕೃಷ್ಣ ಶಿಲೆಂಶು ಸೂಕ್ಷ್ಮ ಕುಸುರಿಗೆಲಸದ ಕಲಾಕೃತಿಗಳಂತೆ 
ಕಂಡವು. ಒಮ್ಮೆ ವಸಂತ ವೈಭವದಿಂದ ಅಚ್ಚ ಹಸುರಾಗಿ ಹೂವು ಕಾಯಿ ಹಣ್ಣುಗಳಿಂದ 
ತೊನೆದಾಡಿದ ಈ ಮರಗಳು ಇಂದು ನಗ್ನ ಸೌಂದರ್ಯದ ಪ್ರತೀಕಗಳಾಗಿ, ಗತ ವೈಭದ 
ಸ್ಮಾರಕಗಳಾಗಿ ನಿಂತಿವೆ! ಬಿದ್ದು ಕೊಂಡಿವೆ! ಅಚ್ಚ ಹಸುರಿಲ್ಲದಿದ್ದರೇನಂತೆ | ಈ ಬೋಳು 
ಮರಗಳ ನಿರ್ವಾಣ ಸೌಂದರ್ಯದಿಂದ ಸಂಚಲಿಸಿದ ಮನಸ್ಸಿಗೆ ಗೋಕಾಕರು ಹಾಡಿದ 
ಕವಿತೆ (ಬೋಳುಮರ) ಯ ಸಾಲುಗಳು ನೆನಪಾದವು. ಸಮುದ್ರ ಪ್ರಂಯಾಣ ಮಾಡಿದ್ದ 
ಅವರ ಕಣ್ಣಿಗೂ ಇಂತಹ ವಿವಿದ ವಿನ್ಯಾಸಗಳಲ್ಲಿನ ಮರಗಳು ಸ್ಫೂರ್ತಿ ನೀಡಿರಬೇಕು. “ 
ಮೊಗ್ಗೆಯು ಬೇಡ ! ಕುಸುಮವು ಬೇಡ ! ದಿಗಂಬರಾಕೃತಿ ಸ೦ಪತ್ಕೋನ ! ಅಷ್ಟೆ ಸಾಕು 
ನೋಡ * - ಎಂದು ಹೃದಯ ತುಂಬಿ ಹಾಡಿದ ಕವಿಗೆ, ನಾವು ನಿರೀಕ್ಷಿಸುವ ಸಾಂಪ್ರದಾಯಿಕ 
ಸೌಂದಂರ್ಕುವಿಲ್ಲದಿದ್ದರೂ ತ್ರಿಕೋನ, ತ್ರಿಜ್ಯ, ಕರ್ಣ, ವೃತ್ತ ವಿನ್ಯಾಸಗಳನ್ನು 
ಒಡಮೂಡಿಸುತ್ತಿರುವಾಗ ಪರ್ಣದ ಅವಶ್ಯಕತೆಯಿಲ್ಲ" - ಎನಿಸಿದರೆ ಆಶ್ಚರ್ಯವಿಲ್ಲ. ತಮ್ಮ 
ಪ್ರೀತಿಯೇ ನಿರಾಬ'ರಣ ಮೂಲಗಲನ್ನು ಸೇರಿ ಜೀವ ಚೈತನ್ಯವಾಗಿ ಮರದ ರೆಂಬೆ 
ಕೊಂಬೆಗಳಲ್ಲಿ ಹರಿದು, ಜೀವ ರಸವಾಗಿ ಚಿಗುರು ಹೊಗರಾಗಿ, ಪ್ರೀತಿಂಶೀ ಕಾಯಿ 
ಹಣ್ಣುಗಳಾಗಿ ಜೋತಿವೆ' ಎಂದು ಹೃದಯ ತುಂಬಿ ನುಡಿದಿದ್ದಾರೆ - ಈ ಅನುಬ'ವವೇ 
ನನ್ನದೂ ಆಗಿತ್ತು | 


ಈ ದಿನವಂತೂ ಸಮುದ್ರ ಸಂಪತ್ತಿನ ದೊಡ್ಡರಾಶಿ ನಮ್ಮದಾಗಿತ್ತು. ಜೊತೆಗೆ 
ಅಷ್ಟೊಂದು ನಿಧಿ ಸಂಗ್ರಹದ ಹೆಮ್ಮೆಯೂ ನಮ್ಮ ಶ್ರೀಮಂತಿಕೆಯ ಬೊಕ್ಕಸಕ್ಕೆ ಸೇರಿತ್ತು. 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 34 


ಕಣ್ಮನಗಳಲ್ಲಿ ತೃಪ್ತಿ, ಸಾರ್ಥಕತೆಯ ಭಾವವನ್ನು ತುಂಬಿಕೊಂಡಂತೆ ತಾವು ಕೊಂಡು 
ಹೋಗಿದ್ದ ಬಕೇಟುಗಳಲ್ಲಿ ಸಮುದ್ರ ಸಂಪತ್ತನ್ನು ತುಂಬಿಕೊಂಡು ಉಲ್ಲಾಸದ ಗರಿಬಿಚ್ಚಿಕೊಂಡು 
ನಮ್ಮ ಸ್ವಸ್ಥಾನವಾದ ಹಾಸ್ದೆಲನ್ನು ಸೇರಿದವು. 


ಅ 


ದಿನಚರಿಯ ಚಿತ್ರಗಳು : - 


ನಾವು ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾಂರ್ಕ್ಯುಕ್ರಮಗಳನ್ನು ಹಾಕಿಕೊಂಡಿದ್ದೆವು. 
ದಿನಕ್ಕೊಂದರಂತೆ ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಿ, ಸುತ್ತಾಡಿ ಬರುವುದು, ನಮ್ಮ 
ಮುಖ್ಯ ಗುರಿಯಾಗಿತ್ತು. ಊರಿನೊಳಗಿನ ಸ್ಥಳಗಳನ್ನು ಒಂದೇ ದಿನದಲ್ಲಿ ನೋಡಿ 
ಸುತ್ತಾಡಿ ಬರಬಹುದು. ಹೆಚ್ಚು ಕಾಲ ಹಿಡಿಸುವುದಿಲ್ಲ. ಆದ್ದರಿಂದ ಅಂಡಮಾನದ ಅಲೌಕಿಕ 
ಸೌಂದಂರ್ತುದ ಅನುಬೂತಿಂಯಾಗಬೇಕಾದರೆ ಮೊದಲು ಅಲ್ಲಿನ ಎಲ್ಲ ಬೀಚುಗಳನ್ನು 
ಅಡ್ಡಾಡಿ ಬರಬೇಕು : ಸುತ್ತ ಮುತ್ತಲಿನ ಕೆಲವು ದ್ವೀಪ ಖಂಡಗಳನ್ನಾದರೂ ನೋಡಿ 
ಬರಬೇಕು, ಎಂದು ತೀವರ್ನಾನಿಸಿದೆವು. 


ಅಂಡಮಾನ ದಂಡೆಗಳ ದೇಶ (A land of Beaches) ಒಂದೊಂದು ಬೀಚನ್ನು 
ಸರಿಯಾಗಿ ನೋಡಿ ಬರಬೇಕೆಂದರೆ ಒಂದು ದಿನ ಪೂರ್ತಿಯಾಗಿ ಬೇಕೇ ಬೇಕು. ಕಣ್ಣು 
ಹಾಯಿಸಿದಲ್ಲಿ ಹಾದು ಅಡ್ಡಾಡಿದಲ್ಲಿ ಕಾಣುವುದು ಕೇವಲ ಬೀಚುಗಳು! 


ಮರುದಿವಸಕ್ಕೆ “ಚಿಡಿಯಾ ಟಾಪು' ಬೀಚಿಗೆ ಹೋಗುವ ಯೋಜನೆ ಸಿದ್ದವಾಯಿತು. 
ಎಲ್ಲ ಹುಡುಗರಿಗೂ ಸೂಚನೆಗಳನ್ನು ಕೊಟ್ಟಾಯಿತು. ನಾವು ಹೆಜ್ಜೆ ಇಟ್ಟಾಗಿನಿಂದಲೂ 
ಒಂದೇ ಸಮನೆ ಮಳೆ! ಆದರೂ ಚಳಿಗಾಳಿ ಮುಳೆಗಳಿಗ ಹೆದರಿ ಕೂರುವ ಮುನಃ 
ಸ್ಥತಿಂಶುವರಾಗಿರಲಿಲ್ಲ ನಮ್ಮ ವಿದ್ಯಾರ್ಥಿಗಳು ! ಅದಕ್ಕೇ ಯಾವುದೇ ದಿನ, ಎಂತಹ 
ಹವೆಯೇ ಇರಲಿ ಹೋಗಬೇಕೆಂದು ಹೇಳಿದರೆ ಸಾಕು, ಹೋಗಲು ಸಿದ್ದರಾಗುತ್ತಿದ್ದರು. 
ನಮ್ಮ ನಮ್ಮ ಕೋಣೆಗಳಿಗೆ ತೆರಳುವವರಿದ್ದೆವು. ಅಷ್ಟರಲ್ಲಿ ಕ್ಯಾಂಟೀನ ಹುಡುಗ ಹಡಗಿನ 
ಇಂಜನಿಯರ ಆಗಿದ್ದ ಲೂಯಿ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದ ವಿಷಯ ತಿಳಿಸಿದ. 
16ನೇ ತಾರೀಖು ಹೊರಡಬೇಕಿದ್ದ ಹಡಗು ಮಳೆಂಯ ಕಾರಣದಿಂದ ಹೂರಟಿರಲಿಲ್ಲ. 
ಆತನಿಗೂ ಬೇಸರವಾಗಿದ್ದ ಕಾರಣ ನಮ್ಮ ಜೊತೆ ಸ್ವಲ್ಪ ಹೊತು ಹರಟೆ ಹೊಡೆದು 
ಹೋಗಲು ಬಂದಿರಬೇಕೆಂದು ಕೊಂಡೆವು. ಲೂಯಿ ಬಹಳ ಒಳ್ಳೆಂಯ ವ್ಯಕ್ತಿ. ಹಡಗಿನ 
ಪ್ರಯಾಣವಷ್ಟೂ ಕಾಲ ನಮ್ಮನ್ನು ಬಹಳ ಸ್ನೇಹ. ಆತ್ಮೀಯತೆಗಳೊಂದಿಗೆ ನಡೆಸಿಕೊಂಡಿದ್ದ. 
ನಮಗೆ ಯಾವುದರ ಕೊರತೆಯೂ ಆಗದಂತೆ ಎಚ್ಚರಿಕೆ ವಹಿಸಿದ್ದ. ಹುಡುಗರಿಗಂತೂ 
ಲೂಯಿ ಎಂದರೆ ಪ್ರಾಣ. ಅಂಥಾದ್ದರಲ್ಲಿ ಲೂಯಿ ನಮ್ಮನ್ನು ನೋಡಲು ಬರುತ್ತಾನೆಂದದ್ದೇ 
ಬಹಳ ಖುಷಿಂಶಖಾಯಿತು ಅವರಿಗೆ. ಲೂಯಿಂಯ ಬರವಿಗಾಗಿ ಹಾರೈಸಿದರು. 


ಮಾತುಕೊಟ್ಟಿದಂತೆ ಸಂಜೆ ಲೂಯಿ ನಮ್ಮ ಹಾಸ್ಟಲಿಗೆ ಬಂದ. ವಿದ್ಯಾರ್ಥಿಗಳೆಲ್ಲ 
ಸುದ್ದಿ ಕಿವಿ ಮೇಲೆ ಬಿದ್ದದ್ದೇ ದಡ ದಡ ಮೆಟ್ಟಿಲುಗಳಿಳಿದು ತಮ್ಮ ತಮ್ಮ ಕೋಣೆಗಳಿಂದ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 35 


ಗೂಡಿನ ಹಕ್ಕಿಗಳು ಹೊರಬರುವಂತೆ ಬಂದು ಲೂಯಿಂಶುನ್ನು ಒಮ್ಮೆಲೇ ಕಂಡು 
ಹಲೋ ಅಂಕಲ್‌ ಹೇಗಿದ್ದೀರಿ? ನೀವು ಹೊರಡುವುದಕ್ಕೆ ಮೊದಲು ಬರುವುದೇ ಇಲ್ಲ 
ಎಂದುಕೊಂಡಿದ್ದೆವು” - ಎಂದರು. 


“ಛೇ | ಛೇ! ಹಾಗೇನೂ ಇಲ್ಲ. ಹಡಗಿನ ಕೆಲಸ ಕಾಂರ್ಯುಗಳು. ಜೊತೆಗೆ ನೀವೂ 
ನಿಮ್ಮ ಕೆಲಸಗಳಲ್ಲಿರುತ್ತೀರೀಂತ ನಾನು ಬರಲಿಲ್ಲ. ಆದರೆ ಒಂದೊಂದು ಕ್ಷಣವೂ ನಿಮ್ಮ 
ನೆನಪು ಮಾಡಿಕೊಳ್ಳದೆ ಇರುತ್ತಿರಲಿಲ್ಲ. ನಮ್ಮ ಹಡಗು ನೀವಿಲ್ಲದೆ ಈಗ ಬಣ ಬಣಗುತ್ತಿದೆ. 
ಯೂ ಹ್ಯಾವ್‌ ಕ್ರಿಯೇಟೆಡ್‌ ವೆರಿಗುಡ್‌ ಇಂಪ್ರೆಷನ್‌. ಮತ್ತೆಂದು ನಿಮ್ಮನ್ನು ಕಾಣುತ್ತೇನೋ 
ಎನಿಸಿ ಈಗ ಓಡಿ ಬಂದೆ” - ಎಂದು ಸ್ವಲ್ಪ ನೋವಿನಿಂದ ಹೇಳಿದರು. 


ಹುಡುಗರಿಗೆ ಕಡೆಯ ವಾಕ್ಕದ ಅರ್ಥವಾದಂತೆ ಕಾಣಲಿಲ್ಲ “ಯಾಕೆ ಅಂಕಲ್‌ ಹಾಗೆ 
ಹೇಳುತ್ತೀರಿ? ಮುಂದಿನ ಟ್ರಿಪ್‌ನಲ್ಲಿ ನಾವು ಬಂದೇ ಬರುತ್ತೇವೆ” ಎಂದರು. 


“ಸಾರಿ ಪ್ರೇಂಡ್ಸ್‌. ಮುಂದಿನ ಸಲಕ್ಕೆ ಬಹುಶಃ ನಾನು ಈ ಹಡಗಿನಲ್ಲಿ ಇರಲಾರೆ! 
ನಾನು ಬೇರೆ ಷಿಪ್ಪಿಂಗ್‌ ಸಂಸ್ಥೆಗೆ ಸೇರಬಹುದೆನಿಸುತ್ತದೆ. ಅಲ್ಲಿ ನನಗೆ ಒಳ್ಳೆ ಆಫರ್‌ ಇದೆ. 
ಆದರೆ ಒಂದೇ ಒಂದು ಬೇಸರವೆಂದರೆ “ಐ ಮಿಸ್‌ ಯು” - ಎಂದ. 


ಲೂಯಿ ಈ: ಹಡಗನ್ನು ಬಿಡುತ್ತಿದ್ದಾನೆಂದು ತಿಳಿದ ಕೂಡಲೇ ಹುಡುಗರ ಮುಖ 
ಸಪ್ಪೆಯಾಯಿತು. ಒಮ್ಮೆಲೇ ಉತ್ಸಾಹದ ಉಕ್ಕು ಜರ್ರನೆ ಇಳಿಯಿತು. ಲೂಯಿ ಬಗ್ಗೆ ಅವರು 
ಬೆಳೆಸಿಕೊಂಡಿದ್ದ ಸ್ನೇಹ, ಸಲುಗೆಗಳೇ ಕಾರಣವಾಗಿತ್ತು. ಜೊತೆಗೆ ಆತನಿಲ್ಲದಿದ್ದರೆ ಬರುವಾಗ 
ದೊರೆತ ಅನುಕೂಲಗಳು ಹಿಂತಿರುಗುವಾಗ ದೊರೆಯಲಾರವೇನೋ ಎ೦ಬ ಅನುಮಾನವೂ 
ಅವರ ಬೇಸರಕ್ಕೆ ಕಾರಣವಾಗಿತ್ತು ಅವರಿಗೆ ಮಾತ್ರವಲ್ಲ, ಲೂಯಿಂಯು ನಮ್ಮ ಜೊತೆಗೆ 
ಹೋಗುವಾಗ ಇರುವುದಿಲ್ಲವೆಂಬ ವಿಷಯ ನಮಗೂ ದುಃಖವನ್ನುಂಟುಮಾಡಿತ್ತು. ಆದರೆ 
ಅವರನ್ನು ಉಳಿಸಿಕೊಳ್ಳುವುದು ನಮ್ಮ ಕೈಲಿರಲಿಲ್ಲ. ಹುಡುಗರು ಮಾತ್ರ - 


“ ನೋ ಅಂಕಲ್‌ ಯು ಲೀವ್‌ ದಿ ಷಿಪ್‌ ಆಪ್ಟ್‌ರ್‌ ವಿ ರಿಟರ್ನ್‌” ಎಂದು 
ಸಾಮೂಹಿಕವಾಗಿ ಗೋಗರೆದರು. 


“ ಡೋಂಟ್‌ ವರಿ. ಐ ಷೆಲ್‌ ಮೇಕ್‌ ಆಲ್‌ ಅರೇಂಜ್‌ಮೆಂಟ್ಸ್‌ ಅಂಡ್‌ ಗೋ. ಐ 
ಎಲ್ಲ ಗೀವ್‌ ದಿ ಲೆಟರ್‌. ಮೈ ಫ್ರೆಂಡ್‌ ಗಜರಾಜ್‌ ವಿಲ್‌ ಟೇಕ್‌ ಕೇರ್‌ ಆಫ್‌ ಯು.” - 
ಎಂದು ಹೇಳಿ ಸಮಾಧಾನಪಡಿಸಿ ಬರವಸೆ ನೀಡಿ - 


* ನಾಳೆ ಬೆಳಿಗ್ಗೆ ನಾನು ನಿಮಗೆ ಲೆಟರ್‌ ತಲುಪಿಸುತ್ತೇನೆ. ಆಲ್‌ ಆಫ್‌ ಯು ಎನ್‌ 
ಜಾಯಾ ವೆಲ್‌” - ಎಂದು ಹಾರೈಸಿದ. 


"ಮಿಸ್ಟರ್‌ ಲೂಯಿ ವಿ ಆರ್‌ ಆಲ್‌ ವೆರಿ ಹ್ಯಾಪಿ ವಿತ್‌ ೦ಯು. ಬಟ್‌ ನಾವು 
ಹಿಂತಿರುಗುವಾಗ ನೀವು ಇರೋದಿಲ್ಲ ಅಂತ ಕೇಳಿ ಬೇಸರವಾಗಿದೆ. ಆದರೆ ಯುವರ್‌ 


ಫ್ಯೂಚರ್‌. ಒಳ್ಳೇದಾಗಬೇಕಲ್ಲ! ನಾವು ಸೆಲ್ಫಿಷ್‌ ಆಗಲು ಸಾಧ್ಯವಿಲ್ಲ. ನೀವು ಬೆಂಗಳೂರಿಗೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 36 


ಬೈ ಎನೀ ಚಾನ್ಸ್‌ ಬಂದರೆ ನಮ್ಮೆಲ್ಲರನ್ನು ಬೇಟಿಯಾಗಿ ಹೇಗಿದ್ದರೂ ನಮ್ಮ ವಿಳಾಸಗಳು 
ನಿಮ್ಮ ಬಳಿ ಇವೆಯಲ್ಲ” - ಎಂದರು ಪುರುಷೋತ್ತಮ್‌. 


“ಸರಿ ಮಿಸ್ಟರ್‌ ಪುರುಷೋತ್ತಮ್‌ ಅಂಡ್‌ ಮೇಡಮ್ಸ್‌ ನಿಮ್ಮಿಂದ ಲೀವ್‌ ತಗೊಳ್ಳೇನೆ. 
ಮತ್ತು ಎಂದಾದರೂ ಇಫ್‌ ಗಾಡ್‌ ವಿಲ್ಸ್‌, ಬೇಟೆಯಾಗೋಣ” ಎಂದ 


“ಮಿಸ್ಟರ್‌ ಲೂಯಿ ಹ್ಯಾವ್‌ ಸಮ್‌ ಟೀ ಅಂಡ್‌ ಗೋ” - ಎಂದಳು ಲೀಲ. 


“ ಸಾರಿ ಐ ಪರ್‌ಗಾಟ್‌. ಈ ಟೀ ಪಾರ್ಟಿ ಈಸ್‌ ಫ್ರಮ್‌ ಮೈಸೈಡ್‌. ಇನ್ನು ನನಗೆ 
ಬೇರೆ ಟೈಂ ಈ ಪ್ಲೆಷರ್‌ ಸಿಗೊಲ್ಲ” ಎಂದ. 


“ನೋ ನೋ ದಿಸ್‌ ಈಸ್‌ ಅವರ್‌ ಪ್ಲೆಷರ್‌. ನೀವು ನಮ್ಮ ಗೆಸ್ಟ್‌” ಎಂದೆ ನಾನು. 


“ನೋ ಮೇಡಂ ಐ ಯಾಮ್‌ ನಾಟ್‌ ೦ಶಖುವರ್‌ ಗೆಸ್ಟ್‌. ಐ ೦ರಾವರ್‌ ಒನ್‌ 
ಅಮಾಂಗ್‌ ಯು. ಸೋ ಲೆಟ್‌ ಮಿ ಹ್ಯಾವ್‌ ದಿ ಪ್ಲೆಷರ್‌” ಎಂದು ಒತ್ತಾಯಿಸಿದ ಮೇಲೆ 
ಸುಮ್ಮನಾದೆವು. ಹಾಸ್ಟೆಲ್‌ ಕ್ಯಾಂಟೀನಿನ ತಂಬಿಯನ್ನು ಕರೆದು ಲೂಯಿ ಟೀ ಮತ್ತು ಕೇಕು, 
ಚಿಪ್ಸ್‌ಗಳಿಗೆ ಆರ್ಡರ್‌ ಮಾಡಿದ. ಎಲ್ಲರೂ ಹಾಸ್ಟೆಲಿನ ಪ್ರವೇಶ ದ್ವಾರದ ಬಳಿ ಇದ್ದ ದೊಡ್ಡ 
ಹಾಲಿನಲ್ಲಿದ್ದ ದುಂಡನೆಂಶು ಮೇಜಿನ ಸುತ್ತ ನಿಂತುಕೊಂಡೆವು. ಮರಾರಿ ಬಿಸ್ಮತ್ತುಗಳು. 
ಬಿಸಿಬಿಸಿಯಾಗಿ ಹೊಗೆಯಾಡುತ್ತಿದ್ದ ಚಾ ಟೇಬಲಿಗೆ ಬಂದವು. ಎಲ್ಲರೂ ತಾವಾಗಿ ಬಿಸ್ಕತ್‌ 
ಮತ್ತು ಚಾ ತೆಗೆದುಕೊಂಡೆವು. 


ಅಷ್ಟರಲ್ಲಿ ಶುರುವಾಯಿತು ಮಳೆಯುಪದ್ವ್ಯಾಪ! ಜಿಟಿ ಜಿಟಿಯಾಗಿ ಸುರಿಯುತ್ತಿದ್ದ 
ಮಳೆ ಈಗ ಮುಸಲ ದಾರೆಯಾಗಿ ಬರತೊಡಗಿತು. ಜೊತೆಗೆ ಭಯಂಕರ ಬಿರುಗಾಳಿ. 
ಸಮುದ್ರದ ಅಬ್ಬರ ಘೋಷ. ಬೆಟ್ಟ ದೆತ್ತರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿದ್ದುವು. ನಾವು 
ಇಳಿದುಕೊಂಡಿದ್ದ ವೈ. ಎಮ್‌. ಸಿ.ಎ. ಹಾಸ್ಟೆಲ್‌ನಿಂದ ಒಂದು ನೂರು ಹೆಜ್ಜೆ ಹಾಕಿದರೆ 
ಸಮುದ್ರ! ಹಾಸ್ಟಲಿನ ಕಿಟಕಿ ಬಾಗಿಲುಗಳು ರಪ ರಪನೆ ಬಡ ಬಡನೆ ಹೊಡೆದುಕೊಳ್ಳುತ್ತಿದ್ದವು. 
ಅಂತಹ ಪರಿಸ್ಥಿತಿಯಲ್ಲಿ ಟಿ.ವಿ. ಟ್ರಾನ್ಸಿಸ್ಟರ್‌ಗಳು ಕೆಲಸಮಾಾಡುತ್ತಿರಲಿಲ್ಲ. ಹವಾ ಗುಣ 
ಹೋಗಿದ್ದಾಗ ಅಂಡಮಾನಿನ ಸಂಚಾರ ವ್ಯವಸ್ಥೆಯೇ ಸ್ಥಗಿತವಾಗುತ್ತಿತ್ತು. ನಮಗೆ ಬಯ 
ಶುರುವಾಯಿತು. ನಾವು ಹೋಗುವಾಗ ಹೀಗೇ ಆದರೆ ೧ .. ಹುಡುಗರೂ ಹೆದರಿದರು. 
ಆದರೂ ಮಾಡುವುದು ಏನು?) ಗಳಿಗೆ ಬಂದಲ್ಲದೆ ಖುಣ ಹರಿದುಕೊಂಡು ಹೋಗಲಾರೆವು 
ಎ೦ದು ಮನಸ್ಸಿನಲ್ಲಿ ಅಂದುಕೊಂಡೆ. 


ಲೂಯಿ ಹೊರಡಲು ಎದ್ದವನು ಈ ಮಳೆಯಿಂದಾಗಿ ಕುಳಿತುಕೊಂಡ. 


ವಿನೋದ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ತಮ ತಮಗೆ ತೋಚಿದ 
ಕಾರ್ಯಕ್ರಗಳನ್ನು ನೀಡಿದರು. ಹಾಡು, ಕುಣಿತ, ಮಿಮಿಕ್ರಿ ಇತ್ಯಾದಿ ಇತ್ಯಾದಿ. ಆ ಚಳಿಯಲ್ಲಿ 
ಮತ್ತೆ ಮತ್ತೆ ಕಾಫಿ, ಟೀ ಕುಡಿಯಬೇಕೆನಿಸಿತು. 


ಹೆಚ್ಚು ಸಲ ಕಾಫಿ ಕುಡಿಯಬೇಕೆಂದರೆ ಸಾಧ್ಯವಿರಲಿಲ್ಲ. ಅಂಡವರಾನಿನಲ್ಲಿ ಎಲ್ಲಿ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 37 


ನೋಡಿದರೂ ಹಸಿರಿದ್ದರೂ ಹಸುಗಳು ಆ ಹವಾಗುಣದಲ್ಲಿ ಹೆಚ್ಚು ಕಾಲ ಬದುಕಿರಲಾರವು. 
ಆದ್ದರಿಂದ ಹಸುಗಳ ಸಂಖ್ಯೆ ಬಹಳ ಕಡಿಮೆ. ಹಾಲಿನ ಕೊರತೆ. ನಾವಿದ್ದ ಹಾಸ್ಟಲಿನಲ್ಲಿ 
ಜಾರ್ಜ್‌ ಎಂಬ ಮಲೆಂಶಾಳಿ ಪುಟ್ಟ ಕ್ಯಾಂಟೀನ್‌ ನಡೆಸುತ್ತಿದ್ದ. ನಮ್ಮ ಮೇಲಿನ 
ಸಹಾನುಭೂತಿಯಿಂದ ಮತ್ತೊಮ್ಮೆ ಚಹದ ವ್ಯವಸ್ಥೆ ಮಾಡಿಕೊಟ್ಟ. ಚಾ ಸೇವನೆಯಾಯಿತು. 
ಬೇಸರ ಕಳೆಂಶುಲು ಹಾಡಿನ ಸುತ್ತು ಶುರುವಾಯಿತು. ಲೂಯಿ ಮುತ್ತು ಹುಡುಗರ 
ಒತ್ತಾಯದಿಂದ ನಾನೂ ಒಂದು ಹಿಂದೂಸ್ಥಾನಿ ತುಣುಕೊಂದನ್ನು ಗುನುಗುನಿಸಿದೆ. ಎಲ್ಲರೂ 
ತುಂಬಾ ಹೊಗಳಿದರು. ಸಂಗೀತ ತಿಳಿಯದವರ ಮುಂದೆ ಏನೋ ದೊಡ್ಡ ಹಿಂದೂಸ್ಥಾನಿ 
ಗಾಯಕಿಯಂತೆ ತಲೆ ಅಲ್ಲಾಡಿಸುತ್ತಾ ಬಾಯಗಲಿಸುತ್ತ ಹಾಡಿ ಇಂಪ್ರೆಸ್‌ ಮಾಡಿರಬೇಕು | 
ಆದರೆ ಅವರ ಹೊಗಳಿಕೆಯಲ್ಲಿ ತುಂಟತನದ ವಿನೋದವಿದ್ದರೂ ಇರಬಹುದಲ್ಲ? 


ಲೂಯಿ ಹಿಂತಿರುಗಿದ. ಈಗ ಮುಳೆ ಸ್ವಲ್ಪ ಕಡೆಮೆಯಾಗಿತ್ತು. ಎಲ್ಲರೂ ರಾತ್ರಿ 
ಊಟಕ್ಕೆ ಅನ್ನಪೂರ್ಣ ಹೋಟೆಲಿಗೆ ಹೋಗಬೇಕಿತ್ತು. ಆ ಮಳೆಯಲ್ಲಿ ಹಿಂಡು ಜನ 
ಹೋಗುವುದು ಬೇಸರವೆನಿಸಿ ಇದ್ದಲ್ಲಿಗೇ ಊಟದ ಪ್ಯಾಕೇಟುಗಳನ್ನು ತರಿಸಿಕೊಳ್ಳುವುದೆಂದು 
ತೀರ್ಮಾನಿಸಿದೆವು. ನಾಗೇಂದ್ರ ಮತ್ತು ರಾಜು ಕೊಡೆಗಳನ್ನು ತೆಗೆದುಕೊಂಡು ಹೋಟೆಲಿಗೆ 
ನಡೆದರು. ಹುಡುಗರು ಎದ್ದು ಹೋಗಲು ನಿಂತರು. ಆದರೆ ಲೀಲಾ ಅವರನ್ನು ತಡೆದು 
ಊಟ ಬಂದಮೇಲೆ, ಊಟ ಮಾಡಿ ಒಂದೇ ಸಲಹೊರಟು ಮುಲಗಿಕೊಳ್ಳಿ' ಎಂದು 
ಅವರನ್ನು ನಿಲ್ಲಿಸಿದಳು. 


ಬೀಚುಗಳಲ್ಲಿ ಅಂಡಲೆಯುತ್ತ : - 


ಮಳೆ | ಮಳೆ | ಮಳೆ ... ನಿಲ್ಲದೆ ಮೇಲೆ ಮೇಲೆ ಒಂದೇ ಸಮನೆ ಸುರಿಯುವ 
ಮಳೆ | ಬಿಸಿಲು - ತುಂತುರಿನ ಹಿತದ ಮಳೆ | ... ಎದೆ ನಡುಗಿಸಿ, ಕಿವಿಗಡಚಿಕ್ಕುವ 
ಅಬ್ಬರದ ಮಳೆ ! ಮುಸಲ ದಾರೆ |! ಒಂದೇ ಸಮನೆ ಏಳುತ್ತಿದ್ದ ಬಿರುಗಾಳಿ | ಎಲ್ಲವೂ 
ಸ್ತಬ್ಧ !!! ... ಸ್ವಲ್ಪ ಹೊತ್ತಿನ ನಂತರ ನಗುವ ಸೂರ್ಯ | ... ಸ್ವಚ್ಛ ಆಕಾಶ | ಕಣ್ಣಾ 
ಮುಚ್ಚಾಲೆಂಯಾಟದ ಮಳೆ !!! ... ಯಾವುದನ್ನೂ ಖಚಿತವಾಗಿ ಹೇಳುವುದಕ್ಕೆ ಆಗುವುದಿಲ್ಲ 
. ಆದರೂ ನಮ್ಮ ಹುಡುಗರು ಪೃಥ್ವಿರಾಜ್‌ ... ಪುರೂರವ .. ಕಟ್ಟ ಬೊಮ್ಮನ್‌ ... 
ಸಂಗೊಳ್ಳಿ ರಾಯಣ್ಣ ನಂತಹವರ ವೀರ ಪರಂಪರೆಯವರು. ಮುಂದೆ ಮುಂದೆ ಇದಕ್ಕಿಂತ 
ಭಯಂಕರ ಬದುಕಿನ ಸವಾಲುಗಳನ್ನು ಎದುರಿಸಬೇಕಾದವರು! ಇಂತಹ ಮಳೆಗೆ ಹೆದರಿ 
ಕೂರುವುದೇ ? ಉಹುಂ... ಶಿಸ್ತಿನಿಂದ ಸಜ್ಜಾಗಿ, ಎದೆ ತಟ್ಟಿಕೊಂಡು ಮಳೆಗೆ ಮೈ 
ಗೂಡುತ್ತ ಹೊರಟು ನಿಂತರು. ಅವರ ಧೈರ್ಯ ಉತ್ಸಾಹಗಳೇ ನಮಗೆ ದಿಕ್ಸೂಜಿಗಳಾದವು. 


ಪೂರ್ವ ನಿಶ್ಚಯದಂತೆ “ಚಿಡಿಯಾ ಟಾಪು' ನಮ್ಮ ಅಂದಿನ ಗುರಿಯಾಗಿತ್ತು. ಹೆಜ್ಜೆ 
ಹಾಕಿ ನಡೆದೆವು. ಬಸ್ಸಿಗಾಗಿ ಕಾದು ಕಾಲಹರಣ ಮಾಡುವುದು ಬೇಡವಾಗಿತ್ತು. ಟ್ರಕ್ಕಿಂಗ್‌ 
ಮೂಡ್‌ನಲ್ಲಿದ್ದ ಹುಡುಗರು ತಮ್ಮ ಗುರಿಯ ಕಡೆಗೆ ಹೆಜ್ಜೆ ಹಾಕಿದರು. ಅ೦ಡವನಾನಿನಲ್ಲಿ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 38 


ದಾರಿ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳೇ ಇಲ್ಲ. ಎಲ್ಲಿಗೆ ಹೋದರೂ ಕಣ್ಣಳತೆಗೇ ಸಿಗುತ್ತಾರೆನ್ನುವಷ್ಟು 
ಹತ್ತಿರ ಹತ್ತಿರ ಜಾಗಗಳು. ಸುಮಾರು ಒಂದು ಅಥವ ಒಂದೂವರೆ ಗಂಟೆ ನಡೆದ ಮೇಲೆ 
“ಚಿಡಿಯಾ ಟಾಪು' ಬೀಚನ್ನು ತಲುಪಿದೆವು ನಾವು ಅಲ್ಲಿಗೆ ಮುಟ್ಟಿದಾಗ ಇನ್ನೂ ಉಬ್ಬರವಿತ್ತು. 
ಅದು ಮರಳಿನ ಬೀಚಲ್ಲ; ಕಲ್ಲಿನ ಬೀಚು; ಆದ್ದರಿಂದ ಗಾಜಿನಂತೆ ಲಕಲಕಿಸುವ ನೀರಿನ 
ಪದರಗಳು. ಮಂಡಿಯವರೆಗೆ ಇದ್ದ ತಣ್ಣನೆಯ, ಪಾರದರ್ಶಕವಾದ ನೀರಿನಲ್ಲಿ ಸಾಕಷ್ಟು 
ದೂರ ನಡೆದೆವು. ವಂದೂರಿನ ಬೀಚಿಗಿಂತ ಸುಂದರವಾಗಿತ್ತು, ಈ ಬೀಚು. ದಕ್ಷಿಣ 
ಅಂಡಮಾನದ ದಕ್ಷಿಣ ತುದಿಗಿದ್ದ ಇದರ ಸೌಂದರ್ಯ, ದಂಡೆಗಳ ವಕ್ರ ವಿನ್ಯಾಸ, ಸುತ್ತಲೂ 
ಎತ್ತೆತ್ತಲೂ ಹರಡಿ ಬಿದ್ದುಕೊಂಡಿದ್ದ "ಡ್ರಿಪ್ಟ್‌ವುಡ್‌' ನ (ಮಳೆ, ಪ್ರವಾಹಗಳ ಹೊಡೆತಕ್ಕೆ ಸಿಕ್ಕಿ 
ಬಿದ್ದು ತೇಲಿಕೊಂಡು ಬಂದ ಸತ್ತಮರಗಳಳು!) ಸಹಜ, ಸ್ವಾಬಾವಿಕವಾಗಿ ಅರಳಿನಿಂದ 
ವಿವಿಧ ಕಲಾ ವಿನ್ಯಾಸಗಳು, ಅಗೋಚರ ಕಲಾವಿದನ ಅದ್ಭುತ ಕಲಾ ಕೃತಿಗಳಂತೆ ಕಾಣಿಸುತ್ತಿದ್ದವು. 
ಈ ಕಲಾ ಸೌಂದಂರ್ಶ್ಯು ಸಮುದ್ರ ದಂಡಯು ಸೌಂದಂರ್ಕುವನ್ನು ಇಮ್ಮುಡಿಸಿತ್ತು ; 
ನೂರ್ಮಡಿಸಿತ್ತು. ದಂಡೆಂಯುದ್ದಕ್ಕೂ ದಟ್ಟಣಿಸಿದ ಮಳೆ ಪ್ರದೇಶದ ಕಾಡಿದ ಬಾಗಗಳು, 
ಅಲ್ಲಲ್ಲಿ ನೀರಿನ ನಡುವೆ ತೇಲುವ ಪುಟ್ಟ ಪುಟ್ಟ ಹಸಿರು ದ್ವೀಪಗಳಂತೆ ಗೋಚರಿಸುತ್ತಿದ್ದವು. 
ನಡು ನಡುವೆ ವಿವಿಧ ಆಕಾರಗಳಲ್ಲಿ ಎದ್ದು ನಿಂತ ಬಂಡೆಗಲ್ಲುಗಳು ಮಂಜು ಮುಸುಕುನ್ನು 
ಉಟ್ಟು ನೋಡುವವರ ಕಣ್ಮನಗಳಿಗೆ ಅಲೌಕಿಕ ಆನಂದಾನುಬೂತಿಂಶುನ್ನು ಉಂಟು 
ಮಾಡುತ್ತಿದ್ದವು. ಈ ಅಪಾರ ವೈವಿಧ್ಯಮಯ ಸೌಂದರ್ಯ ರಾಶಿಯನ್ನು ನಮ್ಮ ಅನುಭೂತಿಗೆ 
ನೀಡುತ್ತಿರುವ ಅಗೋಚರ ಶಕ್ತಿಯ ಸ್ವರೂಪವೇನು? ಎಂದು ಯೋಚಿಸಿತು, ಮನಸ್ಸು. 
ಒಟ್ಟಾರೆಯಾಗಿ ಆ ದಂಡೆಯ ಪರಿಸರವು ಅನುಪಮ ಚಿತ್ರಕಲಾ ಶಾಲೆಯಂತೆ ತೋರುತ್ತಿತ್ತು. 


ನೈಸರ್ಗಿಕವಾದ ಈ ಅದ್ಭುತ ಕಲಾ ಜಗತ್ತಿನ ಮುಂದೆ ಮನುಷ್ಯನ ಕೃತಕ ಸೃಷ್ಟಿ 
ನೀರಸವೆನಿಸಿತು. “ಎ ತಿ೦ಗ್‌ ಆಫ್‌ ಬ್ಯುಟಿ ಈಸ್‌ ಜಾಯ್‌ ಫಾರ್‌ ಎವರ್‌” - ಎನ್ನುವ 
ಸಾಲುಗಳನ್ನು ಮೆಲುಕು ಹಾಕುತ್ತಿದ್ದೆ. ಅಲೆಗಳ ಕುಣಿತ, ಕಡಲಿನ ಮೊರೆತ, ಹಕ್ಕಿಂತು 
ಕೂಜನ, ಗಾಳಿಂರು ಸೂದನ....! ... ಇವೆಲ್ಲವೂ ಏನು? | .. ಕಾವ್ಯ | 
ಸಂಗೀತ!...ಅಲ್ಲವೇನು?! ....! ಚಿಡಿಯಾಟಾಪಿ ನಿಂದ ಒಂದು ನೂರು ಹೆಜ್ಜೆ ದೂರದಲ್ಲಿ 
ಅತಿಥಿ ಗೃಹವಿದೆ. ಅಲ್ಲಿ ಬಂದು ತಂಗುವ ಅತಿಥಿಗಳಿಗೆ ಕ್ಷಣ ಕ್ಷಣವೂ ರಸದೌತಣ! .. 
ನೆನಸಿಕೊಂಡಾಗ ಅಸೂಂಯೆಂಯಾಯಿತು. ಇಂತಹ ಎಡೆಯಲ್ಲಿಯೇ ನಾವೂ ತಂಗಿದ್ದರೆ? - 
ಎನಿಸಿತು. 


ಅಂಡಮಾನದ ಒಡಲ ತುಂಬ ಬೀಚುಗಳು ! ಒಂದಕ್ಕಿಂತ ಒಂದು ಸುಂದರವೆಂಬುದು 
ಸತ್ಯವೇ ಆದರೂ ಈ “ಚಿಡಿಂಯಾ ಟಾಪು' ಮತ್ತು “ಕಾರ್ಬಿನ್ಸ್‌ ಕೋವ್‌' ಬೀಚುಗಳು 
ಬಹಳ ಸುಂದರ. ಅದರಲ್ಲೂ ಈ ಕಾರ್ಬಿನ್ಸ್‌ ಕೋವ್‌ ಪೋರ್ಟ್‌ ಬ್ಲೇರಿನಿಂದ ಕೇವಲ 
ಏಳು ಕಿಲೋಮೀಟರ್‌ ದೂರದಲ್ಲಿದ್ದು ಅದಕ್ಕೆ ಹೊಂದಿಕೊಂಡಂತೆ ಅತ್ಯಂತ ಆಧುನಿಕವಾದ 
ಸುವ್ಯವಸ್ಥಿತವಾದ ಅತಿಥಿ ಗೃಹವನ್ನು ಹೊಂದಿದೆ. ಜೊತೆಗೆ ಪಕ್ಕದಲ್ಲಿಯೇ ಖಾಸಗಿ ಲಾಡ್ಜ್‌ 
ಕೂಡ ಇದೆ. ಏನಿದ್ದರೂ ಶ್ರೀಮಂತರಿಗೆ ಮತ್ತು ವಿ.ಐ.ಪಿ ಗಳಿಗೆ ಮಾತ್ರವೇ ದುಬಾರಿ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 39 


ಬೆಲೆಯ ಈ ಲಾಡ್ಜ್‌ ಮತ್ತು ಅತಿಥಿ ಗೃಹಗಳು ಸಾಧ್ಯ. ನಮ್ಮಂತಹವರಿಗೆ ಬರೀ ನೋಟವಷ್ಟೇ 
ತೃಪ್ತಿ? ಕಾರ್ಬಿನ್ಸ್‌ ಕೋವಿನದು ಮರಳ ದಂಡೆ. ಕ್ಷಣ ಕ್ಷಣಕ್ಕೆ ಬಣ್ಣಗಳನ್ನು ಬದಲಿಸುವ 
ಸಮುದ್ರ. ಅದರ ಅಲೆಗಳ ಕುಣಿತ ಭಣಿತ ಮತ್ತು ಮೊರೆಯಷ್ಟೇ ಇಲ್ಲಿನ ವೈಶಿಷ್ಟ್ಯ. ಅಲ್ಲಿಂದ 
ಕದಲುವುದಕ್ಕೇ ನಮಗೆ ಮನಸ್ಸಾಗದು. ಹುಡುಗರ ಮುಖದಲ್ಲಿ ಕಾಣುತ್ತಿದ್ದ ತೃಪ್ತಿ. ಆನಂದಗಳೆ 
ನಮ್ಮನ್ನು ಬಭಾವುಕರನ್ನಾಗಿಸಿದವು. 


ಈಗಾಗಲೇ ಮಳೆ ನಿಂತು ಬಾನಿನ ಮೊಗವರಳಿತ್ತು. ಒಂದಷ್ಟು ಬಿಸಿಲು ಬೆಳಕನ್ನು 
ಕರೆಯಿತು. ದಂಡೆಯ ಸೌಂದಂರ್ಯ, ನೀರಿನ ತಂಪಗಲಲ್ಲಿ ತಲ್ಲೀನರಾಗಿದ್ದ ಹುಡುಗರನ್ನು 
ನಿರ್ದಯರಾಗಿ, ಅವರ ರಸಭಂಗವಾಗುವಂತೆ ಸೀಟಿ ಹೊಡೆದು ಎಚ್ಚರಿಸಿ ಹಿಂತಿರುಗುವಂತೆ 
ಆದೇಶಿಸುತ್ತಿದ್ದೆವು. ನಮ್ಮಲ್ಲ ಹಿತವಾದ ಅನುಭವಗಳಿಗೆ ಸ್ವಸ್ತಿ ಹೇಳಿ ಒಲ್ಲದ ಮನಸ್ಸಿನಿಂದ 
ಭಾರವಾದ ಹೆಜ್ಜೆಗಳೊಂದಿಗೆ ಮರಳಿದೆವು. ಸಂಜೆಗೆ ನಮ್ಮ ಗಮ್ಯ “ಅಬೆರ್‌ ಡೀನ್‌ ಬಜಾರ್‌". 
ಕನಸುಗಳನ್ನು ಕೊಳ್ಳಬಹುದಾದ ಜಾಗವಾಗಿತ್ತು. 


ಭೂಲೋಕದ ಸ್ವರ್ಗ ಅಂಡಮಾನ್‌ :- 


ಹೌದು ಅಂಡಮಾನ ನಿಜವಾಗಿಯೂ ಬಲೋಕದ ಸ್ವರ್ಗವೇ! ಇಲ್ಲಿನ ದ್ವೀಪ 
ಸಮೂಹಗಳು ನಮ್ಮೆಷ್ಟೋ ದಿನಗಳ ಸ್ಪರ್ಗ ದ್ವೀಪದ ಕನಸನ್ನು ಸಾಕ್ಷಾತ್ಮರಿಸಿತ್ತು. ಓಹ್‌, 
ನಿಸರ್ಗ ಸೌಂದರ್ಯದ ಭವ್ಯತೆ ಎಂದರೆ ಇದೇ ಇರಬೇಕು! ಕಣ್ಣು ಹಾಯಿಸಿದಲ್ಲಿ ಹಸಿರ 
ಹಬ್ಬ. ಒಂದೊಂದು ದಿಕ್ಕಿನಿಂದಲೂ ಕೇಳಿ ಬರುತ್ತಿರುವ ಸಮುದ್ರ ಘೋಷ! ನಿಜವಾಗಿಯೂ 
ನಮ್ಮ ಜನ್ಮ ಸಾರ್ಥಕವೆನಿಸಿತು. 


ನೋಡ ನೋಡುತ್ತಿದ್ದಂತೆ ಆಶ್ವಂರ್ಯ ದಿಗ್ಭಮೆಗಳು ನನ್ನನ್ನು ಕಾಡತೊಡಗಿದವು. 
ಯಾವುದೋ ವಿಚಿತ್ರವಾದ ಲೋಕ ನಮ್ಮೆದುರು ತೆರೆದು ನಿಲ್ಲುತ್ತದೆಂದು ಭಾವಿಸಿದ್ದೆ. ಆದರೆ 
ಅಲ್ಲಿ ನನಗಾಗಿ ಎದುರಾದ ಸಂಗತಿಗಳೇ ಬೇರೆ. ಅಲ್ಲಿನ ಜನ- ಜೀವನ, ಬಾಷೆ, ನಡೆ- 
ನುಡಿಗಳು, ಸಂಸ್ಕೃತಿಗಳು ನಮಗಿಂತಾ ತೀರಾ ಭಿನ್ನವಿರಬೇಕೆಂದು ಯೋಚಿಸಿ ನಿರೀಕ್ಷಿಸಿದ್ದ 
ನನಗೆ ಒಂದೆರಡು ಮೂರು ದಿನಗಳಲ್ಲಿ ಅದೊಂದು ಪುಟ್ಟ ಬಾರತ ದೇಶದಂತೆಯೇ 
ಕಾಣಿಸಿತು. ವಿವಿದ್‌ ಜಾತಿ, ಜನಾಂಗಗಳು! ವಿವಿಧ್‌ ಬಾಷೆಗಳು | ವಿವಿಧ ಮತಗಳು !! 
ಆದರೂ ಜನರಲ್ಲಿ ಮತ ಬೇದ, ಬಾಷಾ ಬೇದವಿದ್ದಂತೆ ಕಾಣಲಿಲ್ಲ. ಅಲ್ಲಿ ವ್ಯವಹಾರದ 
ಬಾಷೆ ಹೆಚ್ಚಾಗಿ ಹಿಂದಿಯೇ ಆಗಿದೆ ! ಸದಾ ಹಸನ್ಮುಖಿಗಳು! ವಿವಿದ್‌ ಮತಗಳು |! 
ಆದರೂ ಜನರಲ್ಲಿ ಮತ ಬೇದ, ಭಾಷಾ ಭೇದವಿದ್ದಂತೆ ಕಾಣಲಿಲ್ಲ. ನಮಗಂತೂ ನಮ್ಮ 
ಊರಲ್ಲಿಯೇ ಇರುವಂತಹ ಭಾವನೆ. ಅಪರಿಚಿತತೆ, ಹೊಸತನ, ಬೇರೆ ಕಡೆಗಳಿಂದ ಬಂದವರು, 
ಎನ್ನುವ ವಿಚಾರವೇ ನಮಗೆ ಸುಳಿಂರುಲಿಲ್ಲ. ಊಟ ತಿಂಡಿಗಳ ವಿಚಾರದಲ್ಲಿ ಹೆದರಿ 
ಕಂಗಾಲಾಗಿದ್ದ ನಮಗೆ ಮುದ್ರಾಸಿಗಳ ಅನ್ನಪೂರ್ಣ ಹೋಟೆಲ್‌, ನಮ್ಮ ಪಾಲಿಗೆ 
ಅನ್ನಪೂಣೇಯೇ ಆಗಿದ್ದಳು. ಬೆಲೆಗಳು ದುಬಾರಿಯೇನಲ್ಲ! ಬೆಂಗಳೂರಿಗೆ ಹೋಲಿಸಿದರೂ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 40 


ನಮಗೆ ಅಗ್ಗವೆನಿಸಿತು. ಸಕ್ರಮವಾಗಿ ಹೊತ್ತು ಹೊತ್ತಿಗೆ ಬೇಕಾದ ಇಡ್ಲಿ ವಡೆ ಸಾಂಬಾರ್‌, 
ಮಸಾಲೆ ದೋಸೆ, ಪೊಂಗಲ್‌, ಬೋಂಡಾ, ಅನ್ನ, ಸಾರು, ಹುಳಿ, ಪಲ್ಯ ಇತ್ಯಾದಿಯೆಲ್ಲವೂ 
ನಮ್ಮದೇ ಶೈಲಿಯಲ್ಲಿ, ರುಚಿಯಲ್ಲಿ ದೊರೇಯುತ್ತಿತ್ತು. 


ಇತಿಹಾಸದ ಪುಟಗಳು ಹೇಳಿದ್ದು ಸ 


ನನಗೆ ಅಂಡಮಾನದ ಐತಿಹಾಸಿಕತೆಯ, ಬೌಗೋಳಿಕತೆ೦ರು ಬಗ್ಗೆ ತಿಳಿಯುವ 
ಕುತೂಹಲದಿಂದ ಒಂದಷ್ಟು ವಿಷಯ, ನಾನು ಹೋದ ಕಡೆಗಳಿಂದ ಮತ್ತು ಪುಸ್ತಕಗಳಿಂದ 
ಸಂಗ್ರಹಿಸಿದೆ. ರಾಜಕೀಂಶು ಖೈದಿಗಳನ್ನು ಇಷ್ಟುದೂರ ದ್ವೀಪಾಂತರ ವಾಸಿಗಳಾಗಿ 
ಕಳುಹಿಸುತ್ತಿದ್ದುದು, ಕಪ್ಪು ನೀರಿನ ಶಿಕ್ಷೆಯೆಂದು ಕರೆಂಖುತ್ತಿದ್ದುದು ನೆನಪಾಗಿ 
ಯೋಚಿಸತೊಡಗಿದೆ. ಈ ಬ್ರಿಟಿಷರಿಗೆ ಇದರ ಬಗ್ಗೆ ಹೊಳೆದದ್ದು, ಇದನ್ನೇ ಬಾರತೀಂರು 
ಸ್ವಾತಂತ್ರ್ಯ ಹೋರಾಟಗಾರರಿಗೆ, ದ್ರೋಹಿಗಳೆಂಬ ಪಟ್ಟ ಕಟ್ಟ, ಶಿಕ್ಷಾ ಕೇಂದ್ರವಾಗಿ ಬಳಸುವ 
ಪ್ರೇರಣೆ ಬದದ್ದು ಹೇಗೆಂಬುದು ನನಗೆ ಅರ್ಥವಾಗಲಿಲ್ಲ. ಖೈದಿಗಳಿಗೆ ಇದು ಸುರಕ್ಷಿತವಾದ 
ಸ್ಥಳ!! ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ದೂರದ ಕನಸು! ನಿಜವಾಗಿಂಯೂ 
ಅಂಡಮಾನಕ್ಕೆ ಬಹಳ ಪುರಾತನವಾದ ಇತಿಹಾಸವಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟದ 
ಹಿನ್ನೆಲೆಯಲ್ಲಿ ನೋಡಿದಾಗಿ ಅಂಡಮಾನ ದ್ವೀಪ ಗುಚ್ಛ ಒಂದು ಭವ್ಯವಾದ, ಮಹತ್ವದ 
ರಾಷ್ಟೀಯ ಸ್ಮಾರಕವಾಗಿದೆ. ಕಪ್ಪು ಕಡಲಾದ ಬಂಗಾಳ ಕೊಲ್ಲಿಯ ನಡುವೆ ಹೊಳೆ ಹೊಳೆವ 
ಜಲಲ ಮೇಖಲೆಯಿಂದಾವರಿಸಿದ ದ್ವೀಪಮಾಲೆ, ಅಂಡಮಾನ್‌ ಮತ್ತು ನಿಕೋಬಾರ್‌ 
ಗಳು. ಸುಮಾರು 725 ಕಿ.ಮೀ. ಉದ್ದದ ಈ ದ್ವೀಪಗುಚ್ಛ ಅಥವಾ ದ್ವೀಪಮಾಲೆ ನಿಸರ್ಗ 
ಪ್ರಿಯರ ಕನಸಿನ ಸ್ವರ್ಗ. ಈ ದ್ವೀಪ ಸಮೂಹ ಜನ ಸಂಪರ್ಕಕ್ಕೆ ಅಷ್ಟು ಸುಲಬ” 
ಸಾಧ್ಯವಲ್ಲವಾದ್ದರಿ೦ದಲೇ ಮಳೆ ಕಾಡುಗಳಿಂದ (Rain Forest) ಕೂಡಿದ ದ್ವೀಪಗಳಿಂದ 
ಸೊಬಗು ಸೌಂದರ್ಯಗಳು ಕಲುಷಿತಗೊಳ್ಳದೆ, ಪರಿಶುದ್ಧವಾಗಿದೆ. 21ನೇ ಶತಮಾನದಲ್ಲಿ 
ಕಾಲಿಟ್ಟಿರುವ ನಮ್ಮ ಅತ್ಯಂತ ನವ ನಾಗರೀಕ ಸಂಸ್ಕೃತಿಯ ಸೋಂಕೂ ಇಲ್ಲದ ಅಲೆಮಾರಿ 
ಗುಡ್ಡಗಾಡಿನ ಆದಿ ಮಾನವ ಜಾತಿಗಳು ಮುಕ್ತವಾಗಿ ಅದ್ಭುತ, ರಮ್ಯ ಪ್ರಕೃತಿಯ ಮಡಿಲ 
ರಕ್ಷಣೆಯಲ್ಲಿ, ನೆರಳ ತಂಪಿನಲ್ಲಿ, ಆ ಪರಿಸರದ ಅವಿಭಾಜ್ಯ ಸತ್ವಗಳಾಗಿ ನಾಗರೀಕತೆಯ 
ಹುಟ್ಟು ಪೂರ್ವ ಸ್ಥಿತಿಯಲ್ಲಿಯೇ ಬದುಕುತ್ತಿವೆ. ಈ ಜನ ಜಾತಿಯವರನ್ನು ನೋಡುವುದಾಗಲಿ 
ತಲುಪುವುದಾಗಲಿ ಅಸಾಧ್ಯದ ಮಾತಾಗಿದೆ. ಅಂಡಮಾನದ ದ್ವೀಪಗಳ ಮೂಲ ನಿವಾಸಗಳಲ್ಲಿ 
ಇರುವ ಮುಖ್ಯ ಜಾತಿಗಳೆಂದರೆ ಓಂಗೆಗಳು, ಜಾರವಾಗಳು, ಶೋಂಬಿಯನ್ನರು, ಸೆಂಟಿನಲ್ಲರು. 
ನಿಕೋಬಾರಿಯರು ಬದಲಾಗುತ್ತಿರುವ ಸಂಸ್ಕೃತಿ ನಾಗರೀಕತೆಗಳ ಪ್ರಭಾವಕ್ಕೆ ಒಳಗಾಗಿ, 
ಶಿಕ್ಷಣ, ಉದ್ಯೋಗ ಮತ್ತು ಪ್ಯಾಷನ್ನುಗಳಿಗೆ ತೆರೆದುಕೊಂಡಿದ್ದಾರೆಯೇ ಹೊರತು ಮಿಕ್ಕ 
ಜನ ಜಾತಿಗಳು, ಸರಕಾರದ ತಡೆಯಿಲ್ಲದ ಪ್ರಯತ್ನಗಳಿಂದಲೂ ಬದಲಾಗದೆ ದಟ್ಟವಾದ 
ಒಳಕಾಡುಗಳಲ್ಲಿಯೇ ಬದುಕುತ್ತಿದ್ದಾರೆ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 41 


ಹಾಗಾಗಿ ಅಂಡವರಾನದ ಸದ್ಯದ ಜನ ಜಾತಿಗಳೆಂದರೆ, ಕಲ್ಕತ್ತಾ, ಮದರಾಸ್‌, 
ಆಂಧ್ರ, ಕರ್ಣಾಟಕ, ಉತ್ತರ ಪ್ರದೇಶಗಳಿಂದ, ವ್ಯಾಪಾರ ಉದ್ಯೋಗ ಮತ್ತು ಕೂಲಿಗಾಗಿ 
ಬಂದು ನೆಲೆಸಿದವರೇ ಆಗಿದ್ದಾರೆ. ಜೊತೆಗೆ ರಾಜಕೀಯ ಹೋರಾಟದಲ್ಲಿ ಬಾಗವಹಿಸಿ, 
ಕಪ್ಪು ನೀರಿನ ಶಿಕ್ಷೆಗೆ ಒಳಗಾದವರ ವಂಶಜರು, ಮುಖ್ಯವಾಗಿ ಅಲ್ಲಿಯೇ ನೆಲೆಸಿಬಿಟ್ಟಿದ್ದಾರೆ. 
ಬೇರೆಯವರಿಗೆ, ಹೋಲಿಸಿದರೆ ಬಂಗಾಳಿಗಳೇ ಹೆಚ್ಚಾಗಿದ್ದಾರೆ. ಅಲ್ಲಿನ ಬೀದಿಗಳೂ ಕಲ್ಕತ್ತಾದ 
ನೆನಪನ್ನು ತರುವಂತಹ ಬರ್ಚ್‌ ಗಂಜ್‌, ಬಂಬೂ ಪ್ಲಾಟ್‌, ಜಿರ್ಯಾಗ೦ಜ್‌, ಮಂಜೇರಿಬಾಗ್‌, 
ತಾತು ಬಸ್ತಿ, ಜ೦ಗ್ಲಿಘಾಟ್‌, ಕಾಲಿಕಟ್‌, ಬುನಿಯಾದಿ ಬಾದ್‌, ಶಾದೀಪುರ ಇತ್ಯಾದಿಗಳಾಗಿವೆ. 
ದಕ್ಷಿಣ ಅಂಡಮಾನ್‌, ಉತ್ತರ ಅಂಡಮಾನ, ಮದ್ಯ ಅಂಡವರಾನ್‌ಗಳು ಒಟ್ಟಿಗೆ ಸೇರಿ 
ಬೃಹತ್‌ ಅಂಡಮಾನ್‌ ಎಂದು ಕರೆಸಿಕೊಂಡಿದೆ. ದ್ವೀಪದ ಒಂದು ಭಾಗದಿಂದ ಮತ್ತೊಂದು 
ಬಾಗಕ್ಕೆ ಇರುವ ಸಂಚಾರ ಸೌಲಭ್ಯವೆಂದರೆ ಯಂತ್ರ ಚಾಲಿತ ನಾವೆಗಳು ನಿಕೋಬಾರಿಗೆ 
ಮಾತ್ರ ಹಡಗು ಮತ್ತು ಹೆಲಿಕಾಪ್ಟರ್‌ ವ್ಯವಸ್ಥೆ ಇದೆ. 


ಎಸ್ಮಯ : - 


ಅಂಡಮಾನ್‌ ದ್ವೀಪ ಸಮೂಹ ಬೆಳಕಿಗೆ ಬಂದದ್ದಾದರೂ ಒಂದು ನಿಗೂಢ ವಿಸ್ಮಯ. 
೦೫ಾರಿಂದ್‌  ಲಯಾವಾಗ ಇವುಗಳ ಪತ್ತೆಂತರಾಯಿತೆಂಬುದು ನಿರ್ದಿಷ್ಟವಾಗಿ 
ತಿಳಿದುಬಂದಿಲ್ಲವಾದರೂ 13ನೇ ಶತಮಾನದಲ್ಲಿ ರೋಮಿನ, ಭೂಗೋಳ ಶಾಸ್ತ್ರಜ್ಞನೂ, 
15ನೇ ಶತಮಾನದಲ್ಲಿ ಇಟಲಿಯ ನಿಕೋಲೋಕೊಂತಿ ಈ ದ್ವೀಪದ ಸಮೂಹವನ್ನು 
ಗುರುತಿಸಿದರೆಂಬ ನಂಬಿಕೆಯಿದೆ. ನಿಕೋಲೋಕೊಂತಿಗೆ ಇವು ಸ್ವರ್ಣ ದ್ವೀಪಗಳು ! 


ಅಂಡಮಾನದ ನಿಷ್ಪತ್ತಿಯನ್ನು ಹನುಮಾನದಿಂದ ಗುರುತಿಸಿ ನಮ್ಮ ಪುರಾಣಗಳು 
ಅದರೊಂದಿಗೆ ಒಂದು ಕತೆ ಹೆಣೆದಿದ್ದಾರೆ. ಹನುಮಂತ ಲಂಕೆಗೆ ಹೋಗುವಾಗ ಇವುಗಳನ್ನು 
ಸೋಪಾನಗಳಂತೆ ಬಳಸಿದನಂತೆ! 


ಇದಕ್ಕೆ ಸಂಬಂಧಿಸಿದ ಕಟ್ಟು ಕತೆಗಳು ಏನೇ ಇರಲಿ, ಇದೊಂದು ನಿಸರ್ಗ ರಮ್ಕತಾಣ. 
ಅಂಡಮಾನವೊಂದು ನಿಜವಾಗಿಯೂ "ದ್ವೀಪಸುಂದರಿ'. ಅಲೆನಿರಿಗಳ ಸೀರೆಯುಟ್ಟು, ಹಸುರ, 
ಕುಸುರಿ ಮುಸುಕ ಹೊದ್ದು! ಚಿಕ್ಕಿ ಮಲ್ಲೆ ದಂಡೆ ಮುಡಿದು! ತುಟಿಗೆ ಅರುಣ ರಾಗ ಬಳಿದು! 
ಹಣೆಗೆ ಚಂದ್ರ ಬೊಟ ನಿಟ್ಟು ! ತೆಂಗು ಚವರಿ ಸೇವೆಯಲ್ಲಿ! ಮರದ ಪಚ್ಚೆ ನೆರಳಿನಲ್ಲಿ | ಗಿರಿ 
ಗಿರಿಗಳಲ್ಲಿ ಅಲೆದು ! ಬನ ಬನಗಳಲ್ಲಿ ಬೀಗಿ ನಡೆವ | ಬೆಡಗಿ ಹುಡುಗಿ ಇವಳು - 
ಎಂಬುದರಲ್ಲಿ ಸಂಶಯವೇ ಇಲ್ಲ. ಆ ಕ್ಷಣವೇ ಎಲ್ಲ ಮರೆಗು, ಎಲ್ಲವನ್ನೂ ಬಿಸುಟು ಬೀಸಿ 
ಕರೆಯುತ್ತಿರುವ ದಂಡೆ ಮರಳಿನ ಮೇಲೆ ಉನತ್ತಳಂತೆ ಮರೆತು ಹೊರಳಾಡಬೇಕೆನಿಸಿತು. 


ಅಂಡ್‌ವರಾನದ' ದ್ವೀಪ ಸಮೂಹಗಳ ವಿಸ್ತೀರ್ಣ 6340 ಚದೆರ ಕಿ.ಮೀ. 7144 
ಚ.ಕಿ. ಮೀಟರ್‌ ಕಾಡು ಪ್ರದೇಶವಾದರೆ, ವ್ಯವಸಾಂರು ಯೋಗ್ಯವಾದ್ದು 1149 ಕಿ.ಮೀ. 
ಸರಾಸರಿ ವಾರ್ಷಿಕ ಮಳೆ 318 ಕ್ಯೂ.ಮೀ. ಉಷ್ಣಾಂಶ, ಗರಿಷ್ಟ -30" ಸೆಲ್ಸಿಯಸ್‌ ಆದರೆ 
ಕನಿಷ್ಟ 23" ಸೆಲ್ಲಿಂಶುಸ್‌. 1981ರ ಜನಗಣತಿಯ ಪ್ರಕಾರ, 1,88,741 ಇಲ್ಲಿನ ಜನಸಂಖ್ಯೆ, 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 42 


ಇಲ್ಲಿನ ಅತ್ಯಂತ ಎತ್ತರವಾದ ಶಿಖರವೆಂದರೆ "ಸ್ಕಾಡಲ್‌ ಪೀಕ್‌' ಇದು ಉತ್ತರ ಅಂಡಮಾನದಲ್ಲಿದೆ. 
ಇಲ್ಲಿನ ಮುಖ್ಯವಾದ ಬೆಳೆ ತೆಂಗು, ಕೌಂಗು, ಅಡಿಕೆ ಮತ್ತು ಸಂಬಾರ ಪದಾರ್ಥಗಳು, 
ಮುಖ್ಯ ಕೈಗಾರಿಕೆಗಳು - ಮರಗೆಲಸ ಮತ್ತು ಷೆಲ್‌ನಿಂದ ಸೌಂದರ್ಯೋಪಕರಣಗಳ 
ತಯಾರಿಕೆ. 


ಇನ್ನೂ ಕೆಲವು ದಿನಗಳು ಅಲ್ಲಿದ್ದು ಅಂಡವರಾನನ್ನು ಸಮಗ್ರವಾಗಿ ಜಾಲಿಸಿ 
ಬಿಡಬೇಕೆನಿಸಿತು. ಹುಡುಗರು ಷಾಪಿಂಗಿಗೆ ಹೋದಾಗ ನಾನೂ ಹೋಗಿದ್ದರೆ ಚೆನ್ನಾಗಿತ್ತು 
ಎನಿಸಿತು. ಈಗಲೂ ಏನಾಯಿತು! ಹಾಸ್ಟಲಿನಿಂದ ಎರಡು ನಿಮಿಷ ಬಜಾರಿನ ದಾರಿ. ಬೇಗ 
ಬೇಗ ಲೂಬ್ರರಿಯಿಂದ ಹಾಸ್ಟೆಲಿಗೆ ಧಾವಿಸಿದೆ. ಲೀಲಾ ಆಗಲೇ ಅಲ್ಲಿದ್ದಳು. ಅವಳನ್ನೂ 
ಜೊತೆಗೆ ಕರೆದೆ. ಮಾಡುವುದಕ್ಕೆ ಬೇರೇನೂ ಇರಲಿಲ್ಲ. ರಾತ್ರಿ 8 ಗಂಟೆಗೆ ಊಟ, 
ಅಲ್ಲಿಯವರೆಗೂ ಮಾಡುವುದಾದರೂ ಏನು? ಹುಡುಗರೆಲ್ಲ ಅಬರ್‌ ಡೀನ್‌ ಬೀದಿಗಳಲ್ಲಿ, 
ಚೌಕಗಳಲ್ಲಿ ಅಲೆದಾಡುತ್ತಿದ್ದರು. ಊರಿನ ಜನರೆಲ್ಲರ ದೃಷ್ಟಿ ನಮ್ಮ ಮೇಲೆ | ಅಲ್ಲಿನ ಜನಕ್ಕೆ 
ನಾವೆಲ್ಲ ಒಂದು ವಿಚಿತ್ರ ಮತ್ತು ಆಶ್ಚರ್ಯದ ವ್ಯಕ್ತಿಗಳಂತೆ ಕಂಡಿರಬೇಕು. ಗುಂಪುಗುಂಪಾಗಿ 
ಹುಡುಗ ಹುಡುಗಿಯರು ಸ್ವಚ್ಛಂದವಾಗಿ ಆತ್ಮಿಯವಾಗಿ ಜೊತೆ ಜೊತೆಗೆ ಓಡಾಡುವುದು 
ಮಡಿವಂತಿಕೆಂಯ ಕಣ್ಣಿಗೆ ಆಶ್ಚಂರ್ಜುವಾಗಿ ತೋರಿರಬೇಕು. ಅದಕ್ಕೆಂದೇ ಹೋಗುವಾಗ, 
ಬರುವಾಗ, ಜನ ಮೊದಲೊಂದೆರಡು ದಿನ ಯಾವುದೋ ಉತ್ಸವವನ್ನೂ ಮೆರವಣಿಗೆಯನ್ನೂ 
ನೋಡುವಂತೆ ನೊಡುತ್ತಿದ್ದರು. ಆದರೆ ದಿನ ಕಳೆದಂತೆ ಜನ ಹತ್ತಿರವಾದರು. 
ಅಪರಿಚಿತರಾದರೂ ಕರೆದು ಮಾತನಾಡಿದರು. ನಮ್ಮೆಲ್ಲರನ್ನು ಅಲ್ಲಿ ನೋಡಿ ಅವರಿಗೆ 
ಹೆಮ್ಮೆ ಎನಿಸುತ್ತಿದೆ, ಎಂದರು. 


ಅಂಡಮಾನದಲ್ಲಿ ನೋಡಬೇಕಾದ್ದು ಇನ್ನೂ ಹಲವು ಸ್ಥಳಗಳು ಉಳಿದಿದ್ದವು. ನಗರ 
ದರ್ಶನ ಅಲ್ಲಿನ ಕಾರ್ಲಾನೆಗಳು, ಜೂ, ಮ್ಯೂಸಿಯಂ, ಸೆಲ್ಲಯುಲಾರ್‌ ಜೇಲ್‌, ಸಿಪ್ಪಿಘಾಟ್‌, 
ಆಸ್ಟೋಲಾಜಿಕಲ್‌ ಮ್ಯೂಸಿಂರಂ, ಅಲ್ಲಿನ ಕಾಲೇಜು, ಅಲ್ಲದೆ ಹತ್ತಿರದ ಮೂರು ನಾಜ್ಞಕು 
ಸಂದರ ದ್ವೀಪಗಳು - ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದವು. ಅವೆಲ್ಲವನ್ನೂ ತಪ್ಪದೆ 
ನೋಡಬೇಕು. ಸಾಧ್ಯವಾದರೆ ಮೂಲನಿವಾಸಿಗಲಲ್ಲಿ ಕೆಲವರನ್ನಾದರೂ ನೋಡಬೇಕೆನಿಸಿತು. 


ಹೇಗಾದರೂ ವರಾಡಿ ೦ಂಯಾರನ್ನಾದರೂ ಹಿಡಿದು ಆ ಜನ ಜಾತಿಗಳು ಇರುವ 
ಪ್ರದೇಶದ ಸುತ್ತ ಮುತ್ತಲೂ ಅಡ್ಡಾಡಿ ದೂರದಿಂದಲಾದರೂ ಅವರ ಒಂದು ರುಲಕು 
ಪಡೆಯಬೇಕೆನಿಸಿತು. ಅದಕ್ಕೆ ಅವಕಾಶವಿದ್ದದ್ದು ಆಂತ್ರೋಪಾಲಾಜಿಕಲ್‌ ಸರ್ವೇ ಆಪ್‌ 
ಇಂಡಿಂಶರಾ ಆಫೀಸಿಗೆ ಘೋನ್‌ ಮಾಡಿ ತಿಳಿದುಕೊಳ್ಳುವುದು. ನಮ್ಮ ಗೆಳೆಯರೊಬ್ಬರ 
ಸಂಬಂಧಿ ಸುಬ್ಬುಕೃಷ್ಣ ಎಂಬುವವರು ಆ ಕಛೇರಿಯಲ್ಲಿ ಸಂಶೋಧನ ಅಧಿಕಾರಿಯಾಗಿ 
ಕೆಲಸ ನಿರ್ವಹಿಸುತ್ತಿದ್ದಾರೆ. ಖಂಡಿತವಾಗಿಯೂ ಅವರ ನೆರವಿನಿಂದ ಒಂದು ಸಣ್ಣ ಲಾಂಚನ್ನು 
ವ್ಯವಸ್ಥೆ ಮಾಡಿಕೊಂಡ ಹೋಗಬಹುದೆನಿಸಿತು. ಲೀಲಾಗೆ ನನ್ನಾಸೆ ಹೇಳಿದೆ. 


ತಕ್ಷಣವೇ ನಾನೂ ಲೀಲಾ ಸುಬ್ಬು ಕೃಷ್ಣ ಅವರಿಗೆ ಫೋನ್‌ ಮಾಡಿದೆವು. ಮರುದಿನ 
ಬೆಳಿಗ್ಗೆ ಕಚೇರಿಗೆ ಬಂದರೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಹೇಳುವುದಾಗಿ ಹೇಳಿದರು. ಅಷ್ಟರ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 43 


ಮಟ್ಟಿಗೆ ನಮಗೆ ಭರವಸೆ ದೊರೆಯಿತು. 


ಮಾತಿನಂತೆ ಮರುದಿವಸ ನಾನೂ ಲೀಲಾ ಸುಬ್ಬುಕೃಷ್ಣ ಅವರ ಕಚೇರಿಗೆ ಹೊರಟೆವು. 
ಹುಡುಗರನ್ನು ಕರೆದುಕೊಂಡು ಪುರುಷೋತ್ತಂ ಅವರು ಅಂಡಮಾನಿನ ಮುಖ್ಯ ಭಾಗಗಳನ್ನು 
ತೋರಿಸಿಕೊಂಡು ಬರುವಂತೆ ಹೇಳಿ ನಾವು ಅಲ್ಲಿಂದ ಜಾರಿಕೊಂಡವು. 


ಸುಬ್ಬುಕೃಷ್ಣ ಅವರು ನಮಗಾಗಿ ಕಾದು ಕುಳಿತಿದ್ದರು. ಕಛೇರಿಯೊಳಗೆ ಕಾಲಿಡುತ್ತಿದ್ದಂತೆಯೆ 
ಯಾವುದೋ ಪ್ರಾಚೀನ ವಸ್ತು ಸಂಗ್ರಹಾಲಯದೊಳಕ್ಕೆ ಪ್ರವೇಶಿಸಿದಂತೆನಿಸಿತ್ತು. ಅವುಗಳನ್ನು 
ಒಂದೂ ಬಿಡದಂತೆ ನೋಡಬೇಕೆನಿಸಿತು. ಆದರೆ ಅದಕ್ಕೆ ಮೊದಲು ಸಬ್ಯುತೆಯಿಂದ 
ನಡೆದುಕೊಳ್ಳಬೇಕಾದ ಅಗತ್ಯವೊಂದಿತ್ತು. ಪ್ರವೇಶಿಸುತ್ತಿದ್ದಂತೆ * ಹಲೋ ನಮಸ್ಕಾರ ಸಾರ್‌ 
ನಾನು ಎಜಂಯರಾ. ಇವರು ಲೀಲಾ ಅಂತ ಪರಿಚಯಿಸಿಕೊಂಡೆವು. ಪ್ರತಿ ನಮಸ್ಕಾರ 
ಮಾಡಿದವರು ತಮ್ಮೆದುರಿನ ಕುರ್ಚಿಗಳನ್ನು ತೋರಿದರು. ನಾವಿಬ್ಬರೂ ಕುಳಿತುಕೊಳ್ಳುತ್ತಲೆ 
ಕೇಳಿದವು. - “ ಅಲ್ಲ ಸಾರ್‌ ಇಲ್ಲಿನ ಮೂಲ ನಿವಾಸಿಗಳಾದ ಓ೦ಗೆ , ಜಾರವಾ, 
ಶೋಂಪೆನರನ್ನು ನೋಡುವುದಕ್ಕೆ ಮತ್ತು ಅವರಿರುವ ಜಾಗಕ್ಕೆ ಹೋಗುವುದಕ್ಕೆ ಆಗೋದಿಲ್ಲಾ?” 
ಎಂದೆವು. 


ಅವರು ನಕ್ಕು ಹೇಳಿದರು. ಪ್ರಾಣದಿಂದ ಉಳಿಯಬೇಕೆಂದರೆ ಆ ಸಾಹಸ ಬೇಡ, 
ನಾವೇ ಎಷ್ಟೊಸಲ ಪ್ರಯತ್ನ ಪಟ್ಟು ಹಿಂತಿರುಗಿದ್ದೇವೆ. ಅವರಿರುವ ಜಾಗದವರೆಗೆ ಹೋಗಲು 
ಇನ್ನೂ ಸಾದ್ಯವಾಗಿಲ್ಲ. ಆಂತ್ರೋಪಾಲಾಜಿಕಲ್‌ ರೀಸರ್ಜ್‌ ಮಾಡ ಹೊರಡುವವರು 
ಸುವರಾರು ತಿಂಗಳುಗಳ ಕಾಲ ದೋಣಿಗಳಲ್ಲಿ ಸ್ಪಲ್ಪ ಸ್ವಲ್ಪ ದೂರವೇ ಹೋಗಿ ಅವರ 
ಸ್ನೇಹಕ್ಕೆ ಪ್ರಯತ್ನಿಸುತ್ತಾರೆ. ಅವರಿಗೆ ಬೇಕಾಗುವ ಆಹಾರ ಪದಾರ್ಥ, ತಂಬಾಕು, ತೆಂಗಿನ 
ಕಾಯಿಗಳ ಆಮಿಷವೊಡ್ಡಿ ಕ್ರಮೇಣ ಅವರೊಳಗೆ ಸೇರುತ್ತಾರೆ. ಇಲ್ಲವಾದಲ್ಲಿ ದೂರದಿಂದಲೇ 
ತೀಕ್ಷಣವಾದ ವಿಷಪೂರಿತ ಬಾಣಗಳನ್ನೆಸೆದು ಕೊಲ್ಲುತ್ತಾರೆ. ಇಲ್ಲೀವರೆಗೆ ಒಂದು ನಾಲ್ಕೈದು 
ಜನ, ಇಬ್ಬರು ವಿದೇಶೀಂಶುರು, ಬಾರತೀಂತುರೊಂದು ಮೂರು ಮಂದಿ ಅವರಿರುವ 
ಕಾಡುಗಳ ಒಳ ಹೊಕ್ಕು ಅವರ ಸ್ನೇಹಗಳಿಸಿ ಅವರ ಜೀವನ ವಿಧಾನವನ್ನು ತಿಳಿದುಕೊಂಡು 
ಬಂದು ಅವರು ಸಂಗ್ರಹಿಸಿದ ಕೆಲವು ವಸ್ತುಗಳನ್ನು ಇಲ್ಲೆಲ್ಲ ಇರಿಸಿದ್ದಾರೆ ನೋಡಿ... ನಿಮಗೆ 
ಅಷ್ಟೂಂದು ಆಸಕ್ತಿ ಇದ್ದಲ್ಲಿ ಇಲ್ಲಿ ಸಂಗ್ರಹಿಸಿರುವ ವಿವರಗಳನ್ನು ನಿಮಗೆ ಬೇಕಾಗುವಷ್ಟು 
ಮಾಹಿತಿಂಯನ್ನು ಒದಗಿಸಬಲ್ಲವು. ಅವರು ಬಳಸುವ ಪದಾರ್ಥ, ಆಬ'ರಣ, ಉಡುಪು, 
ಉಪಕರಣ, ವಾಸಿಸುವ ಗೂಡ್ಲುಗಳು, ಸಂಚರಿಸಲು ಬಳಸುವ ಮರದ ದಿಮ್ಮಿಂಯನ್ನು 
ಕೊರೆದು ಮಾಡಿದ ದೋಣಿಗಳು.. ಎಲ್ಲವೂ ಅವರ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವುದೆಲ್ಲವನ್ನೂ 
ವಿವರಿಸುತ್ತವೆ' -ಎಂದರು. 


ಇದೆಲ್ಲದರ ಅರ್ಥ ಅವರನ್ನು ಬೇಟಿಂಯಾಗಲು ಸಾಧ್ಯವಿಲ್ಲ ಎಂದಾಯಿತು ಒಬ್ಬರ 
ಮುಖ ಒಬ್ಬರು ನೋಡಿಕೊಂಡೆವು. 


“ಆಯ್ತುಸಾರ್‌ ಇಲ್ಲಿರುವ ವಸ್ತುಗಳನ್ನು ನೋಡುತ್ತೇವೆ” - ಎಂದೆವು. “ ಬೇಕಾದರೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 44 


ಒಳಗೆ ಒಂದು ಒಳ್ಳೆ ಲೈಬ್ರರಿ ಇದೆ. ಅಂಡಮಾನಿನ ಜನ ಜಾತಿಗಳ ಸಾಂಸ್ಕೃತಿಕ ಜೀವನ 
ಪರಿಚಯವನ್ನು ನೀಡುವ ಪುಸ್ತಕಗಳು, ದಾಖಲೆಗಳು, ಬಾವ ಚಿತ್ರಗಳು, ಮಾದರಿಗಳು 
ಇವೆ. ಅವುಗಳನ್ನು ನೋಡಬಹುದು; ಓದಬಹುದು” ಎಂದರು. 


“ಆಯ್ತು ನಾವಿನ್ನು ಇದನ್ನೆಲ್ಲ ನೋಡಿಕೊಂಡು ಹೊರಡುತ್ತೇವೆ” ಎಂದು. "ಅಯ್ಯೋ 
ಈಗಲೇ ಹೊರಡುವುದೇ? ಎಷ್ಟೋ ದೂರದಿಂದ ಬಂದಿದ್ದೀರಿ. ಕಾಫಿ ತರಿಸುತ್ತೇನೆ' 
ಎಂದರು. 


“ಬೇಡಸಾರ್‌, ಹುಡುಗರೆಲ್ಲ ಕಾಂಯುತ್ತಿರುತ್ತಾರೆ. ಆದಷ್ಟು ಬೇಗ ಅವರನ್ನು 
ಕೂಡಿಕೊಳ್ಳಬೇಕು' ಎಂದಳು ಲೀಲಾ. 


“ಇನ್ನೂ ಎಷ್ಟು ದಿವಸ ಇರುತ್ತೀರಿ? ಒಮ್ಮೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. 
ಬೆಂಗಳೂರಿಗೆ ಹೋಗಿಯಾದ ಮೇಲೆ ನನ್ನಕ್ಕನಿಗೆ ನಾನು ಕೇಳಿದೆನೆಂದು ಹೇಳಿ.. ಆದರೆ 
ಇವತ್ತು ರಾತ್ರಿಗೇ ಮನೆಗೆ ಬನ್ನಿ ನನಗೂ ಸ೦ತೋಷವಾಗುತ್ತೆ”- ಎಂದರು. 


“ಊಟವೇನು ಬಿಡಿ. ನೀವು ತೋರಿದ ಪ್ರೀತಿ ಆದರಗಳು ಸಾಕು. ಊಟಕ್ಕೆಂತಲೂ 
ಹೆಚ್ಚು. ನೀವೇನು ಬೆಂಗಳೂರಿಗೆ ಬರುವುದಿಲ್ಲವೇ?” ಎಂದು ಕೇಳಿದೆ. 


“ ಇಷ್ಟರಲ್ಲೆ ನನಗೆ ಟ್ರಾನ್ಸ್‌ ಫರ್‌ ಆಗಬಹುದು. ಇಲ್ಲಿದ್ದು ಮಾಡುವುದೇನಿದೆ?.. 
ಒಂದಷ್ಟು ದಿನ ಎನ್‌ ಜಾಯ್‌ ಮಾಡೋಕೇ ಸರಿ ಹೊರತಾಗಿ ಇಲ್ಲಿಯೇ ಬದುಕುವುದು 
ಕಷ್ಟ' ಎಂದರು. 


ಅವರ ಮಾತಿನಲ್ಲಿ ಸತ್ಯವಿದೆಯೇ -ಎಂಬ ಅನುಮಾನ ಬಂತು. ಯಾಕೆಂದರೆ ನಮ್ಮ 
ಭಾವನೆಯಲ್ಲಿ ಇದು ಸ್ವರ್ಗ! ಆದರೆ ಅತಿ ಪರಿಚಿತವಾದರೆ ಅಸಹ್ಯಕ್ಕೆ ಬೇಸರಕ್ಕೆ ದಾರಿ 
ಆಗುವುದೆಂಬ ಮಾತಂತು ಸತ್ಯ. ಬಹುಶಃ ಈಗ ಅವರ ಅನುಭವಕ್ಕೆ ಅದು ಬಂದಿರಬಹುದು 
ಎನಿಸಿತು. 


ನಾವು ಅಲ್ಲಿನ ವಸ್ತುಗಳನ್ನು ಒಂದನ್ನೂ ಬಿಡದಂತೆ ನೋಡಿ, ಒಂದಷ್ಟು ವಿಷಂರು 
ಸಂಗ್ರಹಣೆ ಮಾಡಿಕೊಂಡು ಅವರಿಂದ ಬೀಳ್ಕೊಂಡು ಹಾಸ್ಟಲಿನ ಬಂದೆವು. 


ಮಧ್ಯಾಹ್ನ 2.30 ನ್ನು ದಾಟಿತ್ತು. ಹುಡುಗರೂ ಹಿಂತಿರುಗಿ ನಮಗಾಗಿ ಕಾಯುತ್ತಿದ್ದರು. 
ಹಸಿವಿನಿಂದ ಹೊಟ್ಟೆ ಚುರುಗುಡುತ್ತಿತ್ತು. ಸರಿ ಎಲ್ಲರೂ ಕೋಣೆಗಳಿಗೆ ಹಿಂತಿರುಗಿ ಕೈಕಾಲು 
ಮುಖ ತೊಳೆದುಕೊಂಡು ಊಟಕ್ಕೆಂದು “ಅನ್ನಪೂರ್ಣ' ಹೊಟೆಲಿನೆಡೆಗೆ ನಡೆದೆವು. 


ಊಟ ಮಾಡಿಕೊಂಡು ಹಿಂತಿರುಗಿದ ನಾವು ಸ್ಟಲ್ಪ ರೆಸ್ಟ್‌ ತೆಗೆದುಕೊಂಡು ಸಂಜೆಗೆ 
ಸುತ್ತಾಟಕ್ಕ ಹೋಗೋಣವೆಂದು ತೀರ್ವರ್ವಾನಿಸಿದೆವು. 
ಎಲ್ಲರೂ ದಡ ದಡ ಕೋಣೆಗಳತ್ತ ಓಡಿದರು. ಕೆಲವರು ರೆಸ್ಟ್‌ ಬೇಡವೆಂದು 
ತ್ರೋಬಾಲ್‌, ಟೆನಿಕಾಯಿಟ್‌, ಕ್ರಿಕೆಟ್‌ ಆಡತೊಡಗಿದರು. ಹುಡುಗಿಯರಲ್ಲಿ ಕಲವರು ಹಾಸ್ದಲಿಗೆ 
ನೇರವಾಗಿ ಒಂದಿಪ್ಪತ್ತು ವಾರು ದೂರದಲ್ಲಿದ್ದ ದಂಡೆಯಂಚಿನ' ಮೇಲೆ ಕುಳಿತು 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 45 


ಸಮುದ್ರದರ್ಶನದಲ್ಲಿ ಮಗ್ನರಾದರು. ಇನ್ನಿಬ್ಬರು ಡ್ಯಾಷಿಂಗ್‌ ಆಗಿದ್ದವರು. ಹತ್ತಿರದ 
ಅವೆರ್‌ಡೀನ್‌ ಬಜಾರಿನಲ್ಲಿ ಅಡ್ಡಾಡಿ ಬರಲು ಅಪ್ಪಣೆ ಪಡೆದು ಹೊರಟರು. 


ನನಗೆ ನಿದ್ದೆ ಬರುತ್ತಿರಲಿಲ್ಲ. ಅಂಡಮಾನಿನ ಬಗೆಗಿನ ವಿವರಗಳನ್ನು ಓರಣವಾಗಿ 
ಜೋಡಿಸುತ್ತೆದ್ದೆ. 


ಸಾಲಸ್ಪೃತಿಕ ರುಲಕುಗಳು : - 


ಅಂಡಮಾನಿನ ಅಸ್ತಿತ್ವದ ಪರಿಚಯವಾದ್ದೇ ಪಾಶ್ನಾತ್ಯರಿಂದ ಎಂದರೆ ತಪ್ಪಾಗಲಾರದು. 
ಬಂಗಾಳ ಕೊಲ್ಲಿಯಲ್ಲಿನ ಈ ದ್ವೀಪ ಸಮೂಹ 13ನೇ ಶತಮಾನದಿಂದ ಮಾರ್ಕೊಪೋಲೋ, 
ನಿಕೊಲೊ ಕೊಂಟ ಮುಂತಾದ ಸಾಹಸಿ ಪ್ರವಾಸಿಗಳಿಂದ ಜಗತ್ತಿನ ಅರಿವಿಗೆ ಬಂತು. 
ಪೋರ್ಚುಗೀಸರು, ಡೇನರು ವ್ಯಾಪಾರ ವ್ಯವಹಾರ ಸಂಬಂಧ ಇರಿಸಿಕೊಂಡಿದ್ದರು. ಕ್ರೈಸ್ತ. 
ಮಿಷನರಿಗಳಿಗೂ ಮೊದಲು ಪೊರ್ಚುಗೀಸ ಮಿಷನರಿಗಳು ಕ್ರೈಸ್ತ ಮತ ಪ್ರಚಾರ ಕಾರ್ಯ 
ಕೈಗೊಂಡಿದ್ದರು. ಇಂದಿಗೂ ನಿಕೊಬಾರಿನ ಜನ ಸಂಸ್ಕೃತಿಂರುಲ್ಲಿ ಕ್ರೈಸ್ತ ಮತದ ದಟ್ಟ 
ಪ್ರಬಾವ ಕಾಣಿಸಿಕೊಳ್ಳುತ್ತಿದೆ. ನಂತರ 17, 18, ನೇ ಶತಮಾನದಲ್ಲಿ ಯೂರೋಪೀಯ 
ಸಮುದ್ರ ಸಾಹಸಿಗಳು, ಮಿಷನರಿಗಳು ಈ ದ್ವೀಪಕ್ಕೆ ಬೇಟಿ ನೀಡಿದರು. ಡೇನರು, 
ಪೋರ್ಚುಗೀಸರಲ್ಲದೆ ಆಸ್ಲಿಂಯುನ್ನರು, ಪ್ರಷಿಂಶುನರು, ಫ್ರೆಂಚರೂ ಕೂಡಾ ಸಾಹಸೆಯಾತ್ರೆ 
ಮಾಡಿ ಇಲ್ಲಿಗ ಬಂದಿದ್ದರಾದರೂ ಇದನ್ನು ಯಾರಿಗೂ ವಶಪಡಿಸಿಕೊಳ್ಳಲಾಗಲಿಲ್ಲ. 


19ನೇ ಶತಮಾನದ ಮಧ್ಯ ಭಾಗದಲ್ಲಿ ಕಡೆಯದಾಗಿ ಬ್ರಿಟಿಷರು ವಶಪಡಿಸಿಕೊಳ್ಳುವಲ್ಲಿ 
ಸಫಲರಾದರು. ಅಷ್ಟೇ ಅಲ್ಲ, ಅಲ್ಲಿ ವಸಾಹತೀಕರಣ ಆರಂಬಿಸಿ, ಬ್ರಿಟಿಷ್‌ ಸೆಟಲ್‌ಮೆಂಟ್‌ 
ಗಳನ್ನು ಸ್ಥಾಪಿಸಿದರು. ಈಗಿನ ಪೋರ್ಟ್‌ಬ್ಲೇರೇ ಆ ಸ್ಥಾವರವಾಯಿತು. ಬ್ರಿಟಿಷ್‌ ಸೇನೆಯನ್ನು 
ಇಲ್ಲಿನ ಮೂಲ ನಿವಾಸಿಗಳು ಹೂಡೆದೋಡಿಸಿದರು. ಬ್ರಿಟಿಷರು ಅಲ್ಲಿ ನೆಲೆಸುವುದು 
ದುಸ್ಸಾದ್ಯವೆನಿಸಿ ಬೇರೆ ಉಪಾಂಶುಗಳತ್ತ ೦ರೋಚಿಸಿದರು. ಹೇಗಿದ್ದರೂ ಬಾರತವನ್ನು 
ಆಳುತ್ತಿದ್ದ ಅವರಿಗೆ ಈ ಅಂಡಮಾನ್‌ ನಿಕೋಬಾರ್‌ಗಳು ಉಾವುದಕ್ಕೂ ಪ್ರಯೋಜನಕ್ಕೆ 
ಬಾರದಿದ್ದರೂ ಪೀನಲ್‌ ಸೆಟಲ್‌ ಮೆಂಟ್‌ (ದಂಡ ಕೇಂದ್ರ) ಆಗಿ ರೂಪಾಂತರಿಸುವ 
ಆಲೋಚನೆ ಹೂಳೆಯಿತು. 

ಪರಿಣಾಮುವಾಗಿ, 1857 ರಲ್ಲಿ ಬ್ರಿಟಷ್‌ ಸರ್ಕಾರದ ಎರುದ್ಧ ಆದ ದಂಗೆಂರುಲ್ಲಿ 
ಸೆರೆಂಯಾದ 200 ಮಂದಿ ಸೆರೆಯಾಳುಗಳನ್ನು ಈ ದಂಡ ಕೇಂದ್ರಕ್ಕೆ ಕಳಿಸಲಾಯಿತು. 


ನಂತರ ಇನ್ನಷ್ಟು ಮಂದಿ ಸೆರೆಂಯಾಳು ಸೇರೆ ಒಟ್ಟು 773 ಸೆರೆಯಾಳುಗಳನ್ನು ಇಲ್ಲಿಗೆ 
ಕರೆತಂದು ಸ್ಥಾಪಿಸಿದರು. 


ಸೆರಯಾಗಿದ್ದವರಲ್ಲಿ ದೂದ್‌ ನಾಥ್‌ ಎಂಬುವನು ತಪ್ಪಸಿಕೊಂಡು ಹೋಗಿ ಅಲ್ಲಿನ 
ಗುಡ್ಡಗಾಡಿನ ಜನರೊಂದಿಗೆ ಇದ್ದು ಅವರಿಗೆ ದ್ರೋಹ ಬಗೆದು ಅವರ ವಿರುದ್ದ ಬ್ರಿಟಿಷರೊಂದಿಗೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 46 


ಕೈ ಮಿಲಾಯಿಸಿದ. ಅಬೆರ್‌ ಡೀನ್‌ ಸಮರ ಜ್ರಿಟಿಷರ ಮತ್ತು ಮೂಲ ನಿವಾಸಿಗಳ ನಡುವೆ 
ನಡೆಯಿತು. 


ಈ ಯುದ್ಧ ನಡೆದ ನಂತರ ಅಧಿಕಾರ ವಹಿಸಿಕೊಂಡ ಹಾಟನ್‌ನ ಧೋರಣೆಗಳು 
ಮೊದಲಿದ್ದ ವಾಕರ್‌ಗಿಂತ ಬೇರೆಯಾಗಿದ್ದವು. ಈ ಮಾನವೀಯ ದೃಷ್ಟಿಯನ್ನು ಹೊಂದಿದ್ದ 
ಕಾರಣಕ್ಕಾಗಿ ಇಲ್ಲಿದ್ದ ಸೆರೆಂಯಾಳುಗಳ ಪರಿಸ್ಥಿತಿಯ ಸುಧಾರಣೆಗೆ ಯತ್ನಿಸಿದ. 


ಮುಂದೆ ಸೆರೆಯಾಳುಗಳನ್ನು ಕೃಷಿಯ ಕೆಲಸಕ್ಕೆ ಹಚ್ಚಿದರು. ಅಂಡವರಾನೀಂತುರ 
ಜೊತೆಯ ಸಂಬಂಧದಲ್ಲಿ ಸುಧಾರಣೆಯ ಪ್ರಯತ್ನವಾಯಿತು. ಸೆರೆಯಾಳುಗಳನ್ನು ಮುಕ್ತವಾಗಿ 
ಬಿಟ್ಟು ಅಲ್ಲಿಯೇ ನೆಲೆಸಲು ಆದೇಶವಾಯಿತು. ಇಜ್ಛೆಪಟ್ಟಲ್ಲಿ ತಮ್ಮ ಕುಟು೦ಬಗಳನ್ನೂ 
ಕರೆತರಬಹುದಾಗಿತ್ತು. ಅವರ ಅರೋಗ್ಯ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗಮನ ಕೊಡಲಾಯಿತು. 


1896ರಲ್ಲಿ ಸೆಲ್ಯುಲಾರ್‌ ಜೈಲಿಗೆ ಕಟ್ಟಡ ನಿವರ್ಮಾಣವಾಯಿತು. ಆದರೆ ಪೀನಲ್‌ 
ಸೆಟಲ್‌ಮೆಂಟ್‌ ಸ್ಥಿಮು ಮತ್ತು ಕನಿಷ್ಠ ಹತ್ತು ವರುಷಗಳ ಸೆರೆವಾಸವೆಂಬ ನಿಯಮಗಳು 
ರದ್ದಾದವು. ಕೆಲವು ತಿಂಗಳುಗಳ ಸೆರೆವಾಸದ ನಂತರ ದಿನಗೂಲಿಂತು ಮೇಲೆ 
ಸೆರೆಯಾಳುಗಳನ್ನು ಕೆಲಸಗಳಲ್ಲಿ ತೊಡಗಿಸುತ್ತಿದ್ದರು. ಖೈದಿಗಳ ಉಡುಪನ್ನು ಕಡ್ಡಾಯವಾಗಿ 
ಧರಿಸಬೇಕೆಂಬ ನಿಯಮವನ್ನೂ ರದ್ದುಗೊಳಿಸಿದರು. 


2ನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಅಂಡಮಾನ್‌ ಜಪಾನೀಯರ ವಶವಾಯಿತು. 
ಸ್ಥಳೀಯರೊಂದಿಗೆ ಜಪಾನೀಯರು ಸ್ನೇಹದೊಂದಿಗೆ ಇದ್ದರು. ಆದರೆ ಬ್ರಿಟಿಷ್‌ರೊಂದಿಗಿನ 
ಸಂಬಂಧದ ವಿಚಾರ ಅನುಮಾನಾಸ್ಪದವಾಗಿ ಇದ್ದುದರಿಂದ ಮುಗ್ಧರೂ ನಿರಪರಾದಿಗಳೂ 
ಆದವರು ಎಷ್ಟೋ ಮಂದಿ ಜಪಾನೀಯರಿಂದ ಹತರಾದರು. ಜಪಾನೀಯರು ಅಂಡಮಾನನ್ನು 
ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಿದರು. ಸ್ಥಳೀಯರನ್ನು ಕೃಷಿಯ ಕೆಲಸಕ್ಕೆ ಹಚ್ಚಿದರು. ರಸ್ತೆಗಳನ್ನು 
ನಿರ್ಮಿಸಿದರು. ಆದರೆ 1945 ರಲ್ಲಿ ಸೋಲನ್ನು ಅನುಭವಿಸಿದರು. 

1947 ರಲ್ಲಿ ಬಾರತಕ್ಕೆ ಸ್ವಾತಂತ್ರ್ಯ ಬಂದು ವಿಧಿ ನಿಯಮಗಳು ಬದಲಾದವು. ಈ 
ದ್ವೀಪ ನೇರವಾಗಿ ಚೀಪ್‌ ಕಮೀಷನರ್‌ ಅವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿತು. ಈ 
ಕಮೀಷರ್‌ರನ್ನು 1982 ಭಾರತ ಸಂವಿದಾನದ ಅಧ್ಯಕ್ಷರೇ ನೇರವಾಗಿ ನಾಮಕರಣ ಮಾಡಿದರು. 
ಈ ಪದವಿಂರುನ್ನು ಲೆಪ್ಟಿನೆಂಟ್‌ ಗವರ್ನರ್‌ ಹುದ್ದೆಗೆ ಏರಿಸಲಾಯಿತು. 


ಅಂಡಮಾಾನಿನಲ್ಲಿ ಪ್ರಮುಖವಾಗಿ ಎರಡು ಸಾಂಸ್ಕೃತಿಕ ಕವಲುಗಳನ್ನು ಕಾಣುತ್ತೇವೆ. 
ಒಂದು ನೆಗ್ರಿಟೋ ಸಂಸ್ಕೃತಿ ಮತ್ತೊಂದು ಮಂಗೋಲಂರ್ಡ್‌ ನಿಕೋಬಾರಿಗಳು ಮತ್ತು 
ಶೋಂಪೆನರು. 


ಗ್ರೇಟ್‌ ಅಂಡಮಾನಿನ ಓಂಗೆ, ಜಾರವಾ, ಸೆಂಟಿನೆಲಿ ಸಂಸ್ಕೃತಿ ಮತ್ತು ನಿಕೋಬಾರಿ 
(ಶೋಂಪೆನರು) ಸಂಸ್ಕೃತಿ. 


ಇವೆರಡೂ ಸ್ಥಳೀಂಶು ಜನಂಗೀಂರು ಸಂಸ್ಕೃತಿಗಳಾಗಿವೆ. ಬ್ರಿಟಿಷರು ಬರುವುದಕ್ಕೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 47 


ಮೊದಲು ಮತ್ತು ನಂತರವೂ ಇವೆರಡೂ ಸಂಸ್ಕೃತಿಗಳು ತಮ್ಮ ತನವನ್ನು ಕಾಪಾಡಿಕೊಂಡು 
ಬಂದಿವೆ, ಕಟ್ಟಾ ಬುಡಕಟ್ಟಿನ ಸಂಸ್ಕೃತಿಂಯ ಓಂಗೆ, ಜಾರವಾ, ಸೆಂಟಿನೆಲಿಗಳು ಮೂಲತಃ 
ಬೇಟಿಗಾರರು. 


ಈ ದ್ವೀಪದ ನೆಗ್ರಿ ಟೋವರ್ಗದ 4 ಗುಂಪುಗಳಲ್ಲಿ ಓಂಗೆಗಳ ಮೂಲಕ ಕಥೆ 
ಬಹಳ ರೋಚಕವಾಗಿದೆ. ಅವರದೇ ಆದ ಪುರಾಣ ಕಲ್ಪನೆಯಲ್ಲಿ ಯುವ ದಂಪತಿಗಳು 
ಬೇಟೆಗೆಂದು ಹೋಗುವುದಕ್ಕೆ ಮೊದಲು "ಟೂಕ್ತೆ ಜೆಲಾಕೊ' ಮರದ ಕೆಲವು ಸಸಿಗಳನ್ನು 
ನೆಟ್ಟಿದ್ದರಂತೆ. ಅವರು ಹಿಂತಿರುಗಿ ಬಂದು ನೋಡುವಷ್ಟರಲ್ಲಿ ಜೋಡಿ ಜೋಡಿ ಸಸಿಗಳೆಲ್ಲ 
ಒಂದು ಹೆಣ್ಣು, ಒಂದು ಗಂಡಾಗಿ ರೂಪಾಂತರ ಹೊಂದಿ ಮದುವೆಂಯಾಗಿ ಅಸಂಖ್ಯ 
ಮಕ್ಕಳಿಗೆ ಜನ್ಮವಿತ್ತರಂತೆ!! ಇವರೇ ಮುಂದೆ ಓಂಗೆ ಬುಡಕಟ್ಟನವರಾಗಿ ಇಲ್ಲಿ ನಡೆಸಿದರಂತೆ. 
ಈಗ ಇವರ ಸಂಖ್ಯೆ 100 ಕ್ಕಿಂತ ಹೆಚ್ಚಿಗೆ ಇಲ್ಲ. ಇವರ ಪುನರ್ವಸತಿಗೆ ಸಕಾರ ಹಲವು 
ಕ್ರಮಗಳನ್ನು ಕೈಗೊಂಡಿದೆ. ಇವರಿಗೆ ಇವರದೇ ಆದ ಬುಡಕ್ಕಟಿನ ಭಾಷೆ ಇದೆ. ಲಿಪಿ ಇಲ್ಲ. 
ಹೊರಗಿನ. ಜನರ ಜೊತೆಂಯು ಸಂಪರ್ಕದಿಂದ ಕೆಲವು ಓ೦ಗೆಗಳು ಹಿ೦ದಿಂತುನ್ನೂ 
ಮಾತನಾಡುತ್ತಾರೆ. ಗಂಡಾಗಲಿ, ಹೆಣ್ಣಾಗಲಿ ಮೃತುಂಬಾ ಬಣ್ಣದ್‌ ಚಿತ್ರಗಳನ್ನು, 
ಬರೆಸಿಕೊಂಡಿರುತ್ತಾರೆ. ಅದೇ ಅವರ ದೇಹ ಮುಚ್ಚುವ ಉಡುಪು. ಗುಪ್ತಾಂಗಗಳನ್ನು 
ಮರದ ಎಲೆಗಳಿಂದ, ನಾರಿನಿಂದ ಮುಚ್ಚಿಕೊಂಡಿರುತ್ತಾರೆ. ಮುಖ ಮತ್ತು ಮೈಗೆ ಒಂದು 
ಬಗೆಯ ಬಿಳಿಯಾದ ಅಂಟು ಮಣ್ಣನ್ನು ಮೆತ್ತಿಕೊಂಡಿರುತ್ತಾರೆ. ಕೆಲವು ಸಲ ಕೆಂಪು ಮಣ್ಣು 
| ಬಳಿದುಕೊಂಡ ಈ ಮುಣ್ಣಿನ ಮೇಲೆ ಉಗುರುಗಳಿಂದ ಇಲ್ಲವೆ ಯಾವುದಾದರೂ 
ಉಪಕರಣದಿಂದ ರೇಖಾ ವಿನ್ಯಾಸಗಳನ್ನು ಬಿಡಿಸಿರುತ್ತಾರೆ. ಕಪ್ಪು ಕುಳ್ಳಾದ ಶರೀರ. ಹಿಂಭಾರ 
ಹೆಚ್ಚು. ಬೇಟೆಯಾಡಿದ ಪ್ರಾಣಿಗಳ ಮಾಂಸ, ನಾರು, ಬೇರು, ಕಂದಮೂಲ ಆಹಾರ. 


ಜೊತೆಗೆ ಆಮೆ, ಏಡಿ, ಮೀನುಗಳೂ ಕೂಡ ಅವರ ಆಹಾರವಾಗಿದೆ. ಇತ್ತೀಚೆಗೆ 
ಪುನರ್ವಸತಿ ಯೋಜನೆಯ ಅಡಿಯಲ್ಲಿ ಮುಪತ್ತಾಗಿ ಅಕ್ಕಿ, ಗೋಧಿಹಿಟ್ಟು, ಬೇಳೆ, ಅಡಿಗೆ 
ಎಣ್ಣೆ, ಉಪ್ಪು, ಹಾಲಿನ ಪುಡಿ, ಈರುಳ್ಳಿ ಮುಂತಾದ ಸಾಮಾಗ್ರಿಗಳನ್ನು ಒದಗಿಸಲಾಗುತ್ತಿದೆ. 


ಎಲೆ ಅಡಿಕೆ, ಹೊಗೆಸೊಪ್ಪಿನ ರುಚಿಗೂ ಬಿದ್ದಿದ್ದಾರೆ. ಮೊದಲು ಜೇನುಗೂಡಿನಾಕಾರದ 
ಸಮುದಾಯ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದರು. ಒಂದು ಗುಂಪಿನ ಎಲ್ಲ ಸದಸ್ಯರೂ 
ಒಟ್ಟಿಗೆ ಸಾಮೂಹಿಕವಾಗಿ ವಾಸಿಸುತ್ತಿದ್ದರು. ಹೀಗೆ ವಾಸಿಸುವ ಗುಂಪಿನಲ್ಲಿ ತಂದೆ - 
ತಾಯಿ, ಅಕ್ಕ -ತಂಗಿ, ಅಣ್ಣ -ತಮ್ಮ ಮತ್ತು ಅವರ ಮಕ್ಕಳು. ಓಂಗೆಗಳು ತಮ್ಮ ಗುಂಪಿನೊಳಗೇ 
ಮದುವೆಯಾಗುತ್ತಾರೆ. ಮದುವೆ ವಯಸ್ಸು ಮುಖ್ಯವಲ್ಲ. ಶಾಂತಿ ಪ್ರಿಯರಾಗಿ ಬಾಳುತ್ತಾರೆ. 
ತಾಂತ್ತುನದ ತುಡಿತ ಹೆಚ್ಚು. ತುಂಬು ಬಸಿರಿಯರು ಕಾಡಿನೊಳಗೆ ಪ್ರವೇಶಿಸಬಾರದೆಂಬ 
ಕಟ್ಟಳೆ. ದುಷ್ಟ ಶಕ್ತಿಗಳ ಪ್ರಭಾವ ಬೀಳದಿರಲೇಂಬುದೇ ಈ ಕಟ್ಟಳೆಯ ಹಿಂದಿನ ಕಾಳಜಿ. 
ಅವರ ನಂಬಿಕೆಯಂತೆ "ಓಂಕೋ ಚಜಾಕ್ವ" ಆತ್ಮ ಲಿಟಲ್‌ ಅಂಡಮಾನಿನ ಆಕಾಶದಲ್ಲಿ 
ಇರುವುದು, ಹಂದಿವರಾಂಸ ಜೇನು, ಆಮೆ ಇತ್ಯಾದಿ ಆಹಾರ ಪದಾರ್ಥಗಳ ಮೂಲಕ 
ಬಸಿರಿ ಹೆಂಗಸಿನ ಗರ್ಭ ಸೇರುತ್ತದೆ. ಈ ಆತ್ಮವೇ ಮಗುವಿನ ಆತ್ಮವಾಗುತ್ತದೆ! ಪ್ರಸೂತಿಗೆಂದೇ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 48 


ನಿರ್ಮಿಸಿದ ಕೊರೇಲ್‌ ಎಂಬ ಗುಡಿಸಲಲ್ಲಿ ಮಗುವಿನ ಜನನವಾಗುತ್ತದೆ. ಬಾಣಂತಿಯ 
ಗರ್ಭಕೋಶದ ಬಗ್ಗ, ಆಹಾರದ ಬಗ್ಗೆ ಬಹಳ ಮುತುವರ್ಜಿ ವಹಿಸಲಾಗುತ್ತದೆ. ಮದುವೆ, 
ಸೀಮಂತ, ನಾಮಕರಣ ಇತ್ಯಾದಿ ವಿಧಿಗಳೆಲ್ಲವೂ ಬುಡಕಟ್ಟಿನ ಸಮಾಜದಲ್ಲಿ ಪ್ರಚಲಿತ 
ಪದ್ಧತಿಯಂತೆಯೇ ನಡೆಯುತ್ತದೆ. 


ಇದೇ ರೀತಿ ಅಂಡಮಾನಿನ ಇನ್ನಿತರ ಬುಡಕಟ್ಟಿನ ಜನವೆಂದರೆ ಜಾರವಾಗಳು. 
ಸೆಂಟಿನೆಲಿಗಳು ಮತ್ತು ಶೋಂಪೆನರು. ಸೆಂಟನೆಲಿಗಳೇ ಅತ್ಯಂತ ಆದಿವಾಸಿಗಳು. ಲಿಟಲ್‌ 
ಅಂಡವರಾನಿನಲ್ಲಿದ್ದವರು ಚಂಡಮಾರುತದಿಂದಾಗಿ ಕೊಚ್ಚಿಹೋದರು. ಸೆಂಟಿನಲಿ 
ಬಾಷೆಂಯೊಂದನ್ನು ಬಿಟ್ಟರೆ ಬೇರೆ ಬಾಷೆಗಳ ಪರಿಚಯವಿಲ್ಲ. ಗಂಡಸರು, ಹೆಂಗಸರು 
ಪೂರ್ಣ ಬೆತ್ತಲೆ ಇರುತ್ತಾರೆ. ಎಲೆ ಮತ್ತು ಮರದ ತೊಗಟೆಯಿಂದ ಮಾಡಿದ ಆಭರಣಗಳು 
ಮತ್ತು ತಲೆಗೆ ಮುಂಡಾಸಿನಂತೆ ಒಂದು ತೊಗಟ್ಟೆ ತುಂಡನ್ನು ಸುತ್ತಿಕೊಂಡಿರುತ್ತಾರೆ. ನಿಗ್ರೋ 
ಜನಾಂಗದ ಎಲ್ಲ ಲಕ್ಷಣಗಳನ್ನೂ ಹೊಂದಿದ್ದಾರೆ. ಗುಂಗುರು ಗುಂಗುರು ಕೂದಲು. ಕಪ್ಪು 
ಬಣ್ಣದ ಜನ, ಮಧ್ಯಮ ಗಾತ್ರದ ಎತ್ತರ. ಮಾಂಸ, ಕಾಡುಕೋಣ, ಆಮೆ, ಮೀನು, ಸಿಗಡಿ, 
ತೆಂಗಿನಕಾಯಿ, ಬಾಳೆ ಹಣ್ಣು ಅವರ ಆಹಾರ. ಆಹಾರದ ಹುಡುಕಾಟದಲ್ಲಿ ಅಲೆದಾಡುವ 
ಜನ. ಬೇರೆ ಬೇರೆ ಬುಡಕಟ್ಟಿನ ಜನಕ್ಕಿಂತ ಹೆಚ್ಚಾಗಿ ಜನಸಂಪರ್ಕದಿಂದ ದೂರವಿರುತ್ತಾರೆ. 
ಅನ್ಯರ ಜೊತೆ ಬೆರೆಯಲು ದ್ವೇಷಿಸುತ್ತಾರೆ. ಟೊಳ್ಳೆನಿಸಿದ ಮರದ ದಿಮ್ಮಿಗಳಿಂದ ದೋಣಿಗಳನ್ನು 
ನಿರ್ಮಿಸಿಕೊಂಡು ಮೀನು ಹಿಡಿಂಯಲು ಹೊರಡುತ್ತಾರೆ. ಹೊರ ಜನಾಂಗಗಳೊಡನೆ 
ಬೆರೆಯುವುದದೇ ಇಲ್ಲ. ಒಂದು ಸಣ್ಣ ಗುಂಪಾಗಿದ್ದೂ ಅಂಡವರಾನನ್ನು ಶತ್ರುಗಳಿಂದ 
ಉಳಿಸಿಕೊಂಡು ಬಂದಿದ್ದಾರೆ. ಸಮುದ್ರದಲ್ಲಿ ಹೊರಗಿನವರು ೦೫ಾರೇ ಕಾಣಿಸಲಿ ತಮ್ಮ 
ತೀಕ್ಷಣವಾದ ವಿಷಪೂರಿತ ಬಾಣಗಳಿಂದ ಹೊಡದು ಅಟ್ಟಿಬಿಡುತ್ತಾರೆ. ಇರುವುದರಲ್ಲಿ ಈ 
ಸೆಂಟಿನೆಲಿಗಳೇ ಮೂಲನಿವಾಸಿ ಜನಾಂಗದ ಕಟ್ಟ ಕಡೆಯ ಅವಶೇಷ. ಅವರನ್ನು ಅಂಡಮಾನಿನ 
ಮುಖ್ಯ ಪ್ರವಾಹದೊಳಕ್ಕೆ ಸೆಳೆದುಕೊಳ್ಳುವ ಹಲವು ಪ್ರಯತ್ನಗಳು ನಡೆಯುತ್ತಿವೆಯಾದರೂ 
ಅವರು ಮಾತ್ರ ಸೊಪ್ಪು ಹಾಕಿದಂತಿಲ್ಲ. 


ಇನ್ನೊಂದು ಬುಡಕಟ್ಟಿನವರೆಂದರೆ ಶೋಂಪೆನರು. ಅಂಡಮಾನ್‌ ನಿಕೋಬಾರ್‌ 
ದ್ವೀಪ ಸಮೂಹಗಳಲ್ಲಿ ಅರೆ ಅಲೆಮಾರಿ ಜನಾಂಗ ಇದಾಗಿದೆ. ದಟ್ಟ ಕಾಡಿನೊಳಗೆ 
ವಾಸಿಸುವ ಇವರು ಮಾತನಾಡುವ ಬಾಷೆಗೆ ಹಲವು ಉಪಬಾಷೆಗಳಿವೆ. ಆದರೆ ಒಂದು 
ಉಪ ಬಾಷೆಯನ್ನಾಡುವವರಿಗೆ ಮತ್ತೊಂದು ಉಪ ಬಾಷೆ ಅರ್ಥವಾಗುವುದಿಲ್ಲ. ಪುಟ್ಟ 
ಪುಟ್ಟ ಸಂಸಾರಗಳು. ಗಂಡ- ಹೆಂಡತಿ-ಮಕ್ಕಳು ಸೇರಿ ಒಂದು ಕುಟುಂಬ. ಪುರುಷನೇ 
ಕುಟುಂಬದ ಯಜಮಾನ. ಬಸಿರು, ಬಾಣಂತಿ, ನಾಮಕರಣ, ಮದುವೆ ಇತ್ಯಾದಿ 
ಸಂದರ್ಭಗಳಲ್ಲಿ ವಿಶೇಷ ವಿಧಿ ಆಚರಣೆಗಳಿವೆ. 


ಏಕಪತ್ಮಿತ್ವವೇ ಸಾಮಾನ್ಯ ನಿಯಮವಾದರೂ ಬಹು ಪತ್ನಿತ್ವಕ್ಕೆ ಅವಕಾಶವಿದೆ. ಮದುವೆಯ 
ಹೊಣೆ ತಂದೆ, ತಾಯಿಗಳ ಮೇಲಿದ್ದರೂ ಮದುವೆಯಾಗಬೇಕಾಗಿರುವ ಹೆಣ್ಣು - ಗಂಡಿನ 
ಒಪ್ಪಿಗೆ ಪಡೆಯಲಾಗುತ್ತದೆ. ಮರಣಾ ನಂತರ ಅಂತಿಮ ಸಂಸ್ಕಾರಗಳನ್ನು ದೀರ್ಫಕಾಲ 


ಆಚರಿಸಲಾಗುತ್ತದೆ. 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 49 


ಆಹಾರವನ್ನು ಹುಡುಕಿಕೊಂಡು ಅಲೆದಾಡುವ ಈ ಜನ ಬೇಟೆ, ಮೀನು ಹಿಡಿಯುವಿಕೆ, 
ತೋಟಗಾರಿಕೆ -ಇತ್ಯಾದಿಗಳಲ್ಲಿಯೂ ತೊಡಗಿಸಿಕೊಳ್ಳುತ್ತಾರೆ. ತೀರ ಪ್ರದೇಶದ ನಿಕೋಬಾರಿಗಳ 
ಜೊತೆ ವ್ಯಾಪಾರ ವಿನಿಮಯ ಮಾಡಿಕೊಳ್ಳುತ್ತಾರೆ. ಅವರ ಹೆಚ್ಚಿನ ಸಂಪರ್ಕವಿರುವುದು 
ನಿಕೋಬಾರಿಗಳ ಜತೆ. ಆದರೂ ಈ ಸಂಪರ್ಕದಿಂದ ಅವರಲ್ಲಿ ಯಾವುದೇ ಬದಲಾವಣೆ 
ಆಗಿಲ್ಲ. ಅ೦ಂಡವರಾನಿನಲ್ಲಿ ಸರ್ಕಾರ ಈ ಬುಡಕಿಟ್ಟಿನ ಜನರ ಕ್ಷೇಮಾಭಿವೃದ್ಧಿಗೆ ಹಲವು 
ಯೋಜನೆಗಳನ್ನು ರೂಪಿಸಿದೆ. ಆಶ್ರಮದ ಮಾದರಿಯಲ್ಲಿ ಒಂದು ಶಾಲೆಯನ್ನು ತೆರೆದಿದ್ದಾರೆ. 
ಶೋಂಪೆನರ ಆರೋಗ್ಯ ತಪಾಸಣೆಗಾಗಿ ಒಂದು ಗುಡಿಸಲು ಸಂಕೀರ್ಣವಿದ್ದು ವೈದ್ಯರೊಬ್ಬರು 
ಆಗಾಗ ಅಲ್ಲಿಗೆ ಬೇಟಿ ನೀಡುತ್ತಾರೆ. 


ಈ ಮೂಲ ನಿವಾಸಿ ಜನಾಂಗಗಳಲ್ಲದೆ ಅಂಡಮಾನಿನಲ್ಲಿರುವ ಇತರೆ ಜನಾಂಗಗಳು 
ಬಂಗಾಲ, ಒರಿಸ್ಸಾ, ಅಸ್ಸಾಂ, ತಮಿಳುನಾಡು, ಆಂಧ್ರ ಮುಂತಾದ ಪ್ರದೇಶಗಳಿಂದ ಬಂದು 
ನೆಲೆಸಿದವರಾಗಿದ್ದಾರೆ. ಇವರೇ ಅಂಡಮಾನಿನ ಜನಸಂಖ್ಯೆಯ ಪ್ರಮುಖ ಬಾಗ. ಅಂಡಮಾನ 
ಒ೦ದು ಪುಟ್ಟ ಭಾರತದಂತೆ. ಹಲವು ಜಾತಿ, ಧರ್ಮಗಳ ಜನರು ತಮ್ಮ ತಮ್ಮ ವೈಯಕ್ತಿಕತೆಯನ್ನು 
ಉಳಿಸಿಕೊಂಡೇ ಒಟ್ಟಾಗಿ, ಸಾಮರಸ್ಕದೊಂದಿಗೆ ಸಹಬಾಳ್ವೆ ಮಾಡುತ್ತಿದ್ದಾರೆ. ಇಲ್ಲಿ ಒಂದು 
ಜಾತಿ. ಒಂದು ದ'ರ್ಮ ಮುಖ್ಯವಲ್ಲ. ಎಲ್ಲರೂ ಎಲ್ಲ ಜಾತಿ, ಧರ್ಮ ಸಂಬಂದ್‌'ವಾದ 
ಹಬ್ಬಗಳನ್ನು, ಉತ್ಸವಗಳನ್ನು ಆಚರಿಸುತ್ತಾರೆ. ಮೊದಮೊದಲಿಗೆ ನೆಲೆಸಿದವರು ರಾಜಕೀಯ 
ಕೈದಿಗಳು ಮತ್ತು ಅವರ ಕುಟುಂಬದವರು. ಬಾರತದ ಸ್ವಾತಂತ್ರ್ಯ ನಂತರ ಬೇರೆ ಬೇರೆ 
ಪ್ರಾಂತಗಳಿಂದ, ದೇಶದ ಬಿನ್ನ ಬಿನ್ನ ಬಾಗಗಳಿಂದ ಜನ ವಲಸೆ ಬಂದರು. ಪೂರ್ವ 
ಪಾಕಿಸ್ತಾನ, ಕೇರಳ, ತಮಿಳುನಾಡುಗಳಿಂದ ಬಂದವರ ಸಂಖ್ಯೆಯ ಮುಂದೆ ಸ್ಥಳೀಂರು 
ಬುಡಕಟ್ಟಿನ ಜನರು ಅಲ್ಲ ಸಂಖ್ಯಾತರಾದರು. ಬೇರೆ ಬೇರೆ ಭಾಷಾವಾರು ಪ್ರಾಂತಗಳಿಂದ 
ಬ೦ದ ಜನ ಜಾತಿಗಳಾದ್ದರಿಂದ ಇಲ್ಲಿ ಹಲವು ಬಾಷೆಗಳು ಪ್ರಚಲಿತವಾಗಿವೆ. ತೆಲುಗು, 
ಕನ್ನಡ, ತಮಿಳು, ಮಲೆಂಹಾಳಂ, ಬಂಗಾಲಿ, ಹಿಂದಿ ಇತ್ಯಾದಿ ಬಾಷೆಗಳನ್ನು 
ಮಾತಾಡುತ್ತಾರಾದರೂ ಅಂಡಮಾನಿನಲ್ಲಿ ಹಿಂದಿಯೇ ವ್ಯವಹಾರ ಬಾಷೆ. ಸಾಂಸ್ಕೃತಿಕ 
ಸೆಲೆಗಳೂ ವೈವಿಧ್ಯಮಯ. ಆದರೂ ವೈವಿಧ್ಯತೆ ಮತ್ತು ಭಿನ್ನತೆಗಳಲ್ಲಿಯೇ ಏಕತೆ ಮತ್ತು 
ಸಮನ್ವಯತೆಯನ್ನು ಇಲ್ಲಿ ಕಾಣುವಷ್ಟು ಬೇರೆಯಲ್ಲಿಯೂ ಕಾಣುವುದಿಲ್ಲ. 


ವಲಸೆ ಬಂದ ಜನ ಜಾತಿಗಳು ತಮ್ಮ ತಮ್ಮದೇ ಆದ ಸಾಂಸ್ಕೃತಿಕ ವೈವಿದ್ಯತೆ ಮತ್ತು 
ವಿಶಿಷ್ಟತೆಗಳನ್ನು ತಂದರು. ಜಾತಿ ಬೇದಗಳಿಲ್ಲದೆ ಮತ ಬೇದಗಳಿಲ್ಲದೆ ಎಲ್ಲ ದಿ'ರ್ಮ 
ಸಂಬಂಧವಾದ ದೀಪಾವಳಿ, ಫಾಗನಿ, ಕ್ರಿಸ್ಮಸ್‌, ಮೊಹರಂ - ಹೀಗೆ ಎಲ್ಲವನ್ನೂ ಸಮಾನ 
ಉತ್ಸಾಹ, ಶ್ರದ್ಧೆ, ಸಂಭ್ರಮಗಳಿಂದ ಆಚರಿಸುತ್ತಾರೆ. 


ವಸಾಹತುಶಾಹಿ ಸ್ಥಾಪನೆಗೆ ಮೊದಲು ನಿಸರ್ಗ ಪೂಜಕರಾಗಿದ್ದರು ಇಲ್ಲಿನ ಮೂಲ 
ನಿವಾಸಿಗಳು. ವಲಸೆ ಬಂದವರಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಂದುಗಳು, ವೈಷ್ಣವರು, ಶೈವರು 
ಮುಂತಾದ ಪಂಥದವರಿದ್ದಾರೆ. ಹಿಂದು-ಮುಸ್ಲಿ೦- ಕ್ರಿಷ್ಟಿಯನ್‌ರ ನಡುವೆ ಎಲ್ಲೂ ಕಾಣದಂತಹ 
ಸೌಹಾರ್ದತೆ ಮತ್ತು ಮತ ಸಹಿಷ್ಣುತೆಯ ಮನೋಬಾವಗಳನ್ನು ಕಾಣುತ್ತೇವೆ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 50 


ಆರ್ಥಿಕ ಪರಿಸ್ಥಿತಿ ದ 


ಬ್ರಿಟಿಷರು ಬರುವುದಕ್ಕೆ ಮೊದಲು ಇಲ್ಲಿನ ಮೂಲ ನಿವಾಸಿಗಳಾದ ಬುಡಕಟ್ಟಿನ ಜನ 
ಜಾತಿಗಳು ಬೇಟೆ ಮತ್ತು ಅಲೆದಾಟದ ಮೂಲಕ ಆಹಾರ ಶೇಖರಣೆ ಮಾಡುತ್ತಿದ್ದರು. 
ಈಗ ತೋಟಗಾರಿಕೆ, ಕೃಷಿಗಳಲ್ಲಿ ಕೆಲವರು ತೊಡಗಿದ್ದಾರೆ. ಸರಕಾರ ಇವರ ಆರ್ಥಿಕ 
ಪರಿಸ್ಥಿತಿ. ಜೀವನ ಸಂಕ್ಷೇಮಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 
ಸಹಕಾರಿ ಚಳುವಳಿ ಇಲ್ಲಿ (ಅಂಡಮಾನ್‌ ಮತ್ತು ನಿಕೋಬಾರಿನಲ್ಲಿ) ಸಾಕಷ್ಟು ಜನಪ್ರಿಯವಾಗಿದೆ. 
ಹೈನುಗಾರಿಕೆ, ಕುರಿ, ಹ೦ದಿ ಸಾಕಣೆ, ಮೀನುಗಾರಿಕೆ ಇತ್ಯಾದಿ ಚಟುವಟಿಕೆಗಳು ಸಹಕಾರಿ 
ತತ್ವದ ಮೆಲೆ ರೂಪಿಸಲಾಗಿದೆ. ಇವುಗಳ ಜೊತೆಗೆ ಅತ್ಯಂತ ಪ್ರಮುಖವಾದ ಮತ್ತೊಂದು 
ಕೈಗಾರಿಕೆ ಎಂದರೆ ಟಿಂಬರ್‌ ವರ್ಕ್ಸ್‌. ಶೇಕಡ 86ರಷ್ಟು ಕಾಡನ್ನು ಈ ಟಿಂಬರ್‌ ವರ್ಕ್ಸ 
ಒಳಗೊಳ್ಳುತ್ತದೆ. 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಇಲ್ಲಿನ ಜನರ ಆರೋಗ್ಯದ ಕಡೆಗೆ ಲಕ್ಷ್ಯವಹಿಸುತ್ತವೆ. 


ಇವುಗಳಲ್ಲದೆ ಹಲವಾರು ಸರಕಾರಿ ಕಛೇರಿಗಳಿವೆ. ಮುಖ್ಯ ಪ್ರದೇಶದಿಂದ ಟ್ರಾನ್ಸ್‌ಫರ್‌ 
ಮೇಲೆ ಬಂದು ನೆಲೆಸಿದ ಎಲ್ಲ ವರ್ಗದ ಅಧಿಕಾರಿಗಳು ಇದ್ದಾರೆ. 


ಅ೦ಡಮಾನಿನಲ್ಲಿ ಎಲ್ಲ ಅನುಕೂಲಗಳೂ ಇವೆ. ಈ ನಾಡಿನ ಅಭಿವೃದ್ಧಿ ಸಂಬಂಧವಾಗಿ 
ಸರಕಾರ ಹತ್ತಾರು ಯೋಜನೆಗಳನ್ನು ಹೊಸ ಹೊಸದಾಗಿ ರೂಪಿಸುತ್ತಲೇ ಇದೆ. ಆಡಳಿತದ 
ಅನುಕೂಲಕ್ಕಾಗಿ ಈ ಪ್ರದೇಶವನ್ನು ಅಂಡಮಾನ ಮತ್ತು ನಿಕೋಬಾರ್‌ಗಳೆಂದು ಎರಡು 
ಜಿಲ್ಲೆಗಳಾಗಿ ವಿಬಾಗಿಸಲಾಗಿದೆ. ಪೋರ್ಟ್‌ಬ್ಲೇರ್‌ ಅಂಡಮಾನಿನ ಮುಖ್ಯ ಆಡಳಿತ 
ಕೇಂದ್ರವಾದರೆ ಕಾರ್ನಿಕೋ ನಿಕೋಬಾರಿನ ಕೇಂದ್ರವಾಗಿದೆ. 


ಇಷ್ಟೊಂದು ಜನಜಾತಿಗಳಿದ್ದು ಶಾಂತಿ ಸೌಹಾರ್ದತೆಯ ವಾತಾವರಣವಿದ್ದರೂ ಇಲ್ಲಿನ 
ಬುಡಕಟ್ಟಿನ ಜನಜಾತಿಗಳು ಮಾತ್ರ ಹೊರಗಿನಿಂದ ಬಂದು ನೆಲಸಿದವರೊಂದಿಗೆ ಅಷ್ಟಾಗಿ 
ಸಂಪರ್ಕವನ್ನು ಪಡೆದಿಲ್ಲ. ನಾಲ್ಕು ನೆಗ್ರಿಟೋ ಜನಾಂಗಗಳಲ್ಲಿ ಗ್ರೇಟ್‌ ಅಂಡಮಾನಿಗಳು 
ಮತ್ತು ಓಂಗೆಗಳಾದರೂ ಸ್ವಲ್ಪ ಮಟ್ಟಿಗೆ ವಾಸಿ. ಸರಕಾರಿ ಯೋಜನೆಗಳಿಗೆ ಸ್ಪಂದಿಸುತ್ತ 
ಆಧುನಿಕ ಸುಧಾರಿತ ಬದುಕಿನ ಕಡೆಗೆ ಕ್ರಮೇಣ ಹೊರಳುತ್ತಿದ್ದಾರೆ. ಸರಕಾರಿ ಆಧಿಕಾರಿಗಳ 
ಜೊತೆಗೆ ಆಗಾಗ ಬಂದು ವ್ಯವಹಾರ ನಡೆಸಿ ಅನುಕೂಲಗಳನ್ನು ಪಡೆಯುತ್ತಾರೆ. ಪೋರ್ಟ್‌ 
ಬ್ಲೇರಿಗೆ ಬಂದು ಸಾಮಾನು ಸರಂಜಾಮನ್ನು ಕೊಳ್ಳುತ್ತಾರೆ. ಹಾಗೆಯೇ ಇಲ್ಲಿನ ಹಿಂದಿ 
ಬಾಷೆಂಶು ಶಬ್ದಗಳನ್ನು ಕಲಿತು ವ್ಯವಹಾರಕ್ಕೆ ಬಳಸಿಕೊಳ್ಳುತ್ತಾರೆ. 

ಜಾರವಾ ಮತ್ತು ಸೆಂಟಿನೆಲಿಗಳು ಮಾತ್ರ ಇನ್ನೂ ತಮ್ಮ ಪ್ರತ್ಯೇಕತೆಂತುನ್ನು 
ಉಳಿಸಿಕೊಂಡಿದ್ದಾರೆ. ಹೊರಗಿನವರನ್ನು ಕಾಣುವುದು ತಮ್ಮನ್ನು ರಕ್ಷಿಸಿಕೊಳ್ಳುವ ಸಂದರ್ಭದಲ್ಲಿ 
ಮಾತ್ರ! ತಮ್ಮ ಪ್ರದೇಶದೊಳಗೆ ಅನ್ಯರು ೦ಖಾರೂ ಕಾಲಿಡದಂತೆ ಮೈಯೆಲ್ಲ ಕಣ್ಣಾಗಿ 
ಕಾಯುತ್ತಾರೆ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 51 


ಅವರ' ಜೊತೆ ಸಂಪರ್ಕವೇರ್ಪಡಿಸಿಕೊಳ್ಳಲು ಅವರನ್ನು ಬದುಕಿನ ಮುಖ್ಯ 
ಪ್ರವಾಹದೊಳಕ್ಕೆ ಸೆಳೆದುಕೊಂಡು ಅವರಲ್ಲಿ ಸುದಾರಣೆ ತರುವುದಕ್ಕಾಗಿ ಕೆಲವು ಸಾಹಸದ 
ಗು೦ಪುಗಳು ಪ್ರಯತ್ನಿಸುತ್ತಿವೆ. ಸ್ವಲ್ಪ ಮಟ್ಟಗೆ ಸಾಧಿಸಿಯೂ ಇದ್ದಾರೆ. ಆಹಾರ ಸಾಮಾಗ್ರಿ, 
ಬಟ್ಟೆ ಬರೆ, ತೆಂಗಿನ ಕಾಯಿ ಇತ್ಯಾದಿ ಆಮಿಷಗಳಿಂದ ಸ್ನೇಹ ವಾತಾವರಣವನ್ನು ಮೊದಲು 
ಉಂಟುಮಾಡಿ ಕ್ರಮೇಣ ಅವರನ್ನು ತಲುಪುವಂತಹ ಪ್ರಯತ್ನಗಳು ನಡೆಯುತ್ತಿವೆ, 


ಅಂಡಮಾನ್‌ ಮತ್ತು ನಿಕೋಬಾರ್‌ಗಳು ನಿಸರ್ಗದ ವರದಾನ. ಜನರಹಿತವಾಗಿ 
ಮೂಲೆ ಗುಂಪಾಗಿ, ಬೊಪಠದಲ್ಲಿ ಎಲ್ಲ೦ಂಯೋ ಒಂದು ಚುಕ್ಕೆಂಯಾಗಿ ಮಾತ್ರವೇ 
ಗುರುತಿಸಿಕೊಂಡಿದ್ದ ಅಂಡಮಾನ್‌ ಊಹಿಸಲೂ ಆಗದಷ್ಟು ಅಭಿವೃದ್ಧಿ ಹೊಂದಿದೆ. ಆರೋಗ್ಯ, 
ಶಿಕ್ಷಣ, ನಾಗರೀಕ ಸೌಲಬ್ಯಗಳು, ಕೈಗಾರಿಕ, ವ್ಯಾಪಾರ, ವ್ಯವಹಾರ, ಸಂಸ್ಕೃತಿ -ಇತ್ಯಾದಿ 
ಎಲ್ಲ ವಿಷಯಗಳಲ್ಲೂ ಸಾಕಷ್ಟು ಮುಂದುವರಿದಿದೆ. ಶಾಲಾ ಕಾಲೇಜುಗಳಿದ್ದು, ಇಲ್ಲಿನ ಜನ 
ಎದ್ಯಾವಂತರಾಗಿದ್ದಾರೆ. 


ಇನ್ನಷ್ಟು ಅಲೆದಾಟ : - 


ಈಗಾಗಲೇ ನಾಲ್ಕು ದಿನಗಳು ಕಳೆದಿದ್ದವು. ನಾಲ್ಕು ಕ್ಷಣಗಳಂತೆ! ನೋಡಬೇಕಾದ 
ಸ್ಥಳಗಳು ಇನ್ನೂ ಉಳಿದಿದ್ದವು. ಶೈಕ್ಷಣಿಕ ಪ್ರವಾಸದ ಸಾರ್ಥಕತೆಯಂತೆ ರಾಶಿ ರಾಶಿ ಜಲ 
ಜಂತು ಮಾದರಿಗಳು. ಹವಳದ ಬಳ್ಳಿಗಳು! ಸಂಗ್ರಹ ಕಾರ್ಯವನ್ನು ಮೊದಲು ಮುಗಿಸಿದ್ದೆವು 
| 18-11-89 ರಂದು ಬೆಳಿಗ್ಗೆ, ನಮ್ಮ ಸುತ್ತಾಟದ ಅನುಕೂಲಕ್ಕಾಗಿ ಒಂದು ಮ್ಯಾನನ್ನು 
ಬಾಡಿಗೆಗೆ ಪಡೆದವು. ಮಳೆ ಬೇರೆ ಒಂದೇ ಸಮುನೆ ಸುರಿಯುತ್ತ ನಮ್ಮ ಉತ್ಸಾಹಕ್ಕೆ 
ಸವಾಲಾಗಿತ್ತು. ಪೋರ್ಟ್‌ಬ್ಲೇರೆ ತಲುಪಿದ್ದಂತೆ ಎದುರಾದ ತುಂತುರು ಮಳೆಂಯನ್ನು ವೆಲ್‌ 
ಕವರ್‌ ಷವರ್ಗ ಎಂದು ಹಿಗ್ಗಿದ್ದ ನಮಗೆ ನಮ್ಮೆಲ್ಲ ಓಡಾಟಗಳಿಗೆ ಅಡಚಣೆ ಉಂಟು 
ಮಾಡುತ್ತಿದ್ದ ಈ ಮಳೆಯ ಬಗ್ಗೆ ಬೇಸರವೆನಿಸಿತು. ಅಂಡಮಾನದ ಹುಡುಗಿಯ ಆನಂದ 
ದುಃಖ-ಎಲ್ಲಕ್ಕೂ ಮಳೆಯ ಕಂಬನಿಯೊಂದೆ ಅಭಿವ್ಯಕ್ತಿಯೇನೋ ಎನಿಸಿತು. ಇಲ್ಲಿದ್ದವರಿಗೆ 
ಮಳೆ ಮಾಮೂಲಿ ಸಂಗತಿಯೇ ಸರಿ. ಜಿಟಿ ಜಿಟಿ ಸುರಿವ ಮಳೆಯಲ್ಲಿಯೇ ಡಕೋಟ 
ವ್ಯಾನನ್ನು ಹತ್ತಿದೆವು. ಮೊದಲೇ ಅಂಡಮಾನಿನ ರಸ್ತೆಗಳು ಹೇಳುವಂತಿಲ್ಲ. ಹಳ್ಳ ದಿಣ್ಣೆ, 
ಹಾವಿನಂತೆ ವಕ್ರ ವಕ್ರವಾಗಿ ಸಾಗುವ ರಸ್ತೆಗಳು. ಹೆಜ್ಜೆ ಹೆಜ್ಜೆಗೂ ಎದುರಾಗುವ ತಿರುವುಗಳು! 
ಓಹ್‌ ವ್ಯಾನೊಳಗೆ ಕುಳಿತಿದ್ದ ನಮಗೆ ಆದ ಅನುಭವ ಹೇಳತೀರದು. ಟಾಪಿದ್ದ ವ್ಯಾನಾದರೂ 
ದೊಡ್ಡ ಕಣ್ಣಿನ ಜರಡಿಯೊಳಗಿ೦ದ ಸುರಿವಂತೆ ಮಳೆ ನೀರು ನಮ್ಮೆಲ್ಲರಿಗೂ ಮೂರ್ದಾಬಿಷೇಕ 
ಮಾಡಿಸುತ್ತಿತ್ತು. ಅದರ ಕಾಲುಕಾಟ, ವಾಲುವಿಕೆಗಳು ನಮ್ಮಲ್ಲಿನ ಜಟಕಾ ಬಂಡಿಗಿಂತ 
ಭಯಂಕರ ಅನುಭವವನ್ನು ನೀಡುತ್ತಿತ್ತು. ಮೈ ಎಲುಬುಗಳೆಲ್ಲ ಈ ವ್ಯಾನಿನ ಪ್ರಯಾಣ 
ಮುಗಿದ ಮೇಲೂ ಸ್ವಸ್ಥಿಯಲ್ಲಿದ್ದರೆ ನಮ್ಮ ಪುಣ್ಯವೆಂದು ಭಾವಿಸಿದೆವು. ಹುಡುಗರಿಗೆ ಇದು 
ಮೋಜಿನ ಪಯುಣ. ಒಂದೊಂದು ತಿರುವಿಗೂ ಒಬ್ಬರ ಮೇಲೊಬ್ಬರು ಬೀಳುತ್ತಿದ್ದರು. 


ಸ್ವರ್ಗೆ ದ್ವೀಪದ ಕನಸಿನ ಬೆನ್ನೇರಿ / 52 


ಪ್ರಾಯದಲ್ಲಿದ್ದ ಹುಡಗ ಹುಡುಗಿಯರಿಗೆ ಬಯಸದೆ ಬಂದ ಈ ಪರಸ್ಪರ ಸ್ಪರ್ಷಾನುಭೂತಿ 
ಸ್ಥಾಗತಾರ್ಹವೆನಿಸಿತು. ಒಂದೊಂದು ಸಲಕ್ಕೂ ಹೋ... ಎಂದು ಕೂಗುತ್ತ, ವ್ಯಾನಿನಾಚೆಗೆ 
ತಲೆ ತೂರಿಸಿ ಅಲ್ಲಿನ ಜನರಿಗೆ ಕೈ ಬೀಸುತ್ತ ನಗುತ್ತ. ಕೇಕೆ ಹಾಕುತ್ತ ಅಂಡಮಾನಿನ 
ಬೀದಿಗಳಲ್ಲೆಲ್ಲ ಸುತ್ತಾಡಿ, ಜನರಲ್ಲಿಯೂ ನಗೆ ಉತ್ಸಾಹಗಳನ್ನು ಕೆರಳಿಸಿದರು. 


ಒಮ್ಮೆ ಎತ್ತಿ ಕುಕ್ಕಿದರೆ ತಲೆಗಳು ವ್ಯಾನಿನ ಟಾಪಿಗೆ ತಗುಲಿ ತೆಂಗಿನಕಾಯಂತೆ ಒಡೆದು 
ಹೋಳಾಗುವುದೇನೋ ಎಂಬ ಬೀತಿ ಮೂಡುತ್ತಿತ್ತು. ಅದರ ಕುಲುಕಾಟಕ್ಕೆ ತಿಂದಿದ್ದೆಲ್ಲ 
ಹೊಟ್ಟೆಯೊಳಗೆ ಕಲಕಿದಂತಾಗುತ್ತಿತ್ತು. ಆದರೂ ಎದೆಗೆಡಲಿಲ್ಲ. ಸ್ಥಿತಪ್ರಜ್ಞರಂತೆ ಕುಳಿತಿದ್ದು 
ನಮ್ಮ ಅಲೆದಾಟ ಮುಂದುವರೆಸಿದೆವು. 


ಅ೦ಡವರಾನಿನಲ್ಲಿ ನಮಗೆ ನೋಡಬೇಕಗಿದ್ದವುಗಳೆಂದರೆ ಹಾರ್ಬಿಕಲ್ಚರ್‌ ವಿಬಾಗ, 
ಅನಿಮಲ್‌ ಹಸ್‌ಬೆಂಡರಿ, ಕ್ರಾಪ್‌ ಇಂಪ್ರೂವ್‌ಮೆಂಟ್‌ ವಿಬಾಗ, ಚಾತಮ್‌ನ ಮರದ 
ಕಾರ್ಲಾನೆ ಮಿನಿಜೂ, ಮ್ಯೂಸಿಯಂ ಮುಂತಾದವುಗಳಾಗಿದ್ದವು. ಇವುಗಳಲ್ಲಿ ಒಂದೊಂದೂ 
ಒಂದು ಮುಖ್ಯ ನಾಡಿಯಾಗಿದ್ದವು. ಇನ್ನೊಂದು ಅತಿ ಮುಖ್ಯವಾದದ್ದೆಂದರೆ ಸಿ.ಎ.ಆರ್‌. 
ಪಿ (ಸೆಂಟ್ರಲ್‌ ಅಗ್ರಿಕಲ್ಚರಲ್‌ ರೀಸರ್ಚ ಇನ್‌ಸ್ಟಿಟ್ಯೂಟ್‌). ಬತ್ತದ ಬೆಳೆಯನ್ನು ಅಬಿವೃದ್ಧಿ 
ಪಡಿಸುವ ಮತ್ತು ಪಶುಪಾಲನಾ ಸಂಬಂಧವಾಗಿ ಸಂಶೋಧನೆಗಳು ನಡೆಂಯುತ್ತಿದ್ದವು. 
4800 ಹೆಕ್ಟೇರ್‌ ಪ್ರದೇಶದಲ್ಲಿ, 30,000 ಹೆಕ್ಟೇರ್‌ ಪ್ರದೇಶದಲ್ಲಿ ತೆಂಗು ಬಾಳೆ, ಪರಂಗಿ 
ಇತ್ಯಾದಿಗಳನ್ನೇ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಇಲ್ಲಿ 32 ಜಾತಿಂಯ ಬಾಳೆ, 17 ಜಾತಿಯ 
ಪರಿಂಗಿ ಗಿಡಗಳಿವೆಂಯಂತೆ. ಹಾಲು ಹೈನುಗಾರಿಕೆಯ ಉತ್ಪತ್ತಿ ಪ್ರಮಾಣ ತೀರಾ ಕಡಿಮೆ. 
ಇಲ್ಲಿ ಹಸುಗಳಿಗೆ ಉಳಿಗಾಲವೇ ಇಲ್ಲ. ಒಂದು ವಿಚಿತ್ರ ಪರಿಸ್ಥಿತಿ! ವಾತಾವರಣ “ವಾಟರ್‌ 
ವಾಟರ್‌ ಎವೆರಿ ವೇರ್‌, ನಾಟ್‌ ಎ ಡ್ರಪ್‌ ಟು ಡ್ರಿಂಕ್‌ ಎನಿವೇರ್‌' ಎಂಬ ಗಾದೆಯಂತೆ 
ಎಲ್ಲಿನೋಡಿದರೂ ಕಣ್ಣಿಗೆ ಹಬ್ಬದಂತೆ ಹಸಿರು. ಸಸ್ಯ ಶ್ಯಾಮಲತೆ! ಆದರೆ ಹಸುಗಳಿಗೆ 
ಮೇವಾಗುವುದಿಲ್ಲ. ಯಾವುದೋ ರಾಸಾಯನಿಕ ಪದಾರ್ಥ, ಸೂಕ್ಷ್ಮ ಜೀವಾಣು ಹಸುಗಳನ್ನು 
ಕೊಲ್ಲುತ್ತಿದೆ. ಎಲ್ಲಿ ನೋಡಿದರೂ ರೋಗಗ್ರಸ್ತ ಬಡಕಲು ಹಸುಗಳು ಅನಾಥವಾಗಿ 
ಅಲೆಯುತ್ತಿರುತ್ತವೆ. ರೋಗ ನಿರೋಧಕಗಳನ್ನು ಚುಚ್ಚುಮದ್ದಾಗಿ ನೀಡಿದರೂ ಪರಿಹಾರವೇ 
ಇಲ್ಲದಂತಿದೆ. ಸಂಶೋಧನೆಗಳೇನೋ ನಡೆಯುತ್ತಿವೆ... ಅದಕ್ಕೆಂದೇ ಈ ಪ್ರದೇಶದಲ್ಲಿ ಹಾಲಿಗೆ 
ದುಬಾರಿ ಮತ್ತು ಹಾಲಿನ ಸರಬರಾಜು ಅಷ್ಟಾಗಿ ಇಲ್ಲದ ಕಾರಣ ಕಾಫಿ, ಟೀಗಳು ಧಾರಾಳವಾಗಿ 
ಸಿಗಲಾರದು. 


ಈ ಕೇಂದ್ರ ವ್ಯವಸಾಂರು ಸಂಶೋದ'ನಾ ಸಂಸ್ಥೆಗೆ ಸಂಬಂದಿಸಿದಂತೆ ಕೀಟ 
ಸಂಗ್ರಹಾಲಂಯವೊಂದಿದೆ. ಇಲ್ಲಿ ಕೀಟಲೋಕದ ಅದ್ಭತಗಳು ತೆರೆದು ನಿಂತಿವೆ. ಸೂಜಿ 
ಮೊನೆಂರುಷ್ಟಿನ ಕೀಟಗಳಿಂದ ಹಿಡಿದು ದೈತ್ಯ ಕೀಟಗಳ ವರೆಗೆ ಸಾವಿರಾರು ಜಾತಿಯ 
ಕೀಟಗಳು ಅತ್ಯಂತ ಮೋಹಕವಾದ ಅದ್ಭುತ ವರ್ಣ ಜಾಲವನ್ನೇ ನಮ್ಮ ಮುಂದೆ ನಿಲ್ಲಿಸಿವೆ. 
ಎಷ್ಟೊಂದು ಬಣ್ಣಗಳು | ಆಕಾರಗಳು ! ಹಾರುವ ರೆಕ್ಕೆಯ ಕೀಟಗಳು. ಅದರಲ್ಲಿಂಯೂ 
ಚಿಟ್ಟೆಗಳು ! ಓಹ್‌ ಸ್ವರ್ಗದ ಅಪ್ಸರೆಯರಂತೆ ಕಾಣುವ ಇವುಗಳು ಇಲ್ಲಿ ಸೆರೆ ಬಿದ್ದಿವೆಯೇನೋ 


ಬಾಳೆ ಭಲ ಲಾಳ ಳಿ 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 53 


ಎನ್ನಿಸುತ್ತವೆ! ವಿಶ್ವದ ವರ್ಣಮಯ ಸೌಂದರ್ಯವೇ ಕೀಟರೂಪಗಳಲ್ಲಿ ಸಾಂದ್ರಗೊಂಡು, 
ಸಂಕ್ಷೇಪ ಗೊಂಡು ಮಡುಗಟ್ಟಿ ನಿಂತಿರಬೇಕು ಎನಿಸಿತು. 


ಪ್ರತಿಯೊಂದು ಗಾಜಿನ ಪೆಟ್ಟಿಗೆಗಳಲ್ಲಿ ಜೋಡಿಸಿಟ್ಟ ವಿವಿಧ ಆಕಾರ, ಬಣ್ಣ, ಜಾತಿಯ 
ಕೀಟಗಳ ಕೆಳಗೆ ಆಯಾ ವರ್ಗ, ಜಾತಿಗಳ ಮತ್ತು ಆ ಕೀಟಗಳ ಹೆಸರುಗಳನ್ನು ಅಚ್ಚುಕಟ್ಟಾಗಿ 
ನಮೂದಿಸಲಾಗಿತ್ತು. ಕೀಟಶಾಸ್ತ್ರ ಸಂಶೋಧನೆಯೇ ಈ ವಿಭಾಗದ ಮುಖ್ಯ ಉದ್ದೇಶ. 


ಜೊತೆಗೆ ಬಾಟಲುಗಳಲ್ಲಿ ಗೆದ್ದಲು, ಮಿಡಿತೆ, ಇರುವೆ, ಬೀಟಲ್ಸ್‌ ಜಾತಿಯ ಅನೇಕ 
ಹುಳುಹುಪ್ಪಟೆ, ಹಲ್ಲಿಗಳನ್ನು ರಕ್ಷಿಸಿ ಇಟ್ಟಿದ್ದರು. ಒಂದರ ಬಣ್ಣದಂತೆ ಮತ್ತೊಂದಿಲ್ಲ. ಒಂದು 
ಬಾಟಲಿಯಲ್ಲಿ ಕೂಡಿದ್ದ ಇಂದ್ರಗೋಪಗಳ (ಗ್ಲೋವರ್ಮ್‌)ನ್ನು ನೋಡಿ ನನಗೆ ಕುವೆಂಪು 
ವರು ತಮ್ಮ ಕವಿತೆ "ಇಂದ್ರ ಗೋಪದಲ್ಲಿ ಅವುಗಳನ್ನು ಶಾಪಗ್ರಸ್ಥ ಅಪ್ಪರೆಂಯರೆಂದು 
ಸಂಬೋಧಿಸಿದ್ದು ನೆನಪಾಯಿತು. ಕತ್ತಲೆಯಲ್ಲಿ ಇವು ಬೆಳಕಿನ ಕುಡಿಗಳಂತೆ, ಪುಟ್ಟ ಪುಟ್ಟ 
ಹಣತೆಗಳಂತೆ ಉರಿಯುವುದನ್ನು ಕಂಡಿದ್ದನ್ನು ಮತ್ತೊಮ್ಮೆ ನೆನಪಿಸಿಕೊಂಡಾಗ ಮೈ ಜುಂ 
ಎಂದಿತು. ಇಂತಹ ವರ್ಣಮಂರು ಚಿಟ್ಟೆಗಳೇ ಬೇಂದ್ರೆಯವರ “ಪಾತರಗಿತ್ತಿ' ಕವಿತೆಗೆ 
ಸ್ಫೂರ್ತಿಂಯಾಗಿರಬೇಕನಿಸಿತು. 


ಇವುಗಳನ್ನು: ನೋಡಿದ ನನಗೆ ಹುಚ್ಚೆದ್ದು ಕುಣಿಯಬೇಕೆನಿಸುತ್ತಿದ್ದಾಗಿ ಇನ್ನು ಹುಡುಗರ 
ಹರ್ಷೋದ್ಗ್ಧಾರಗಳಿಗಂತೂ ನಿಲಗಡೆ ಇಲ್ಲವಾಯಿತು. ಎಷ್ಟು ಸಲ ನೋಡಿದರೂ ತನಿಯದ 
ಸೌಂದರ್ಯ ದಾಹ! ಕೀಟಶಾಸ್ತ್ರದ ಬಗ್ಗೆ ಅತಿಯಾದ ಅದಧ್ಯಯನಾಸಕ್ತಿಯುಳ್ಳ ಜೀವಶಾಸ್ತ್ರ 
ವಿಭಾಗದ ಮೇಡಂ ಆಗಿದ್ದ ಡಾ| ಲೀಲಾಗಂತೂ ಸ್ವರ್ಗವೇ ಕೆ ಎಟುಕಿದಂತಿತ್ತು. ಇಬ್ಬರದೂ 
ಒಂದೊಂದು ಬಗೆಂಯ ಆಲೋಚನೆ, ಅವಳ ಬುದ್ಧಿ ಅರಳುತ್ತಿದ್ದರೆ, ನನ್ನ ಕಲ್ಪನೆ ಗರಿ 
ಬಿಚ್ಚುತ್ತಿತ್ತು. ಕವಿತೆ ಕಟ್ಟುವ ಮನಸ್ಸು ಮಾಡಿದೆ. ಅವಳು ಕೀಟಶಾಸ್ತ್ರ ಸಂಬಂ೦ದಿ'ವಾದ 
ಲೇಖನಗಳಿಗೆ ಬೇಕಾದ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಳುತ್ತಿದ್ದಳು. ಹುಡುಗರಿಗೆ ಇದಾ ವುದೂ 
ಬೇಡ. ಅವರಿಗೆ ಅವರದೆ ಲೋಕ! ಅವರವರ ದರುಶನಕೆ, ಅವರವರ ಭಾವಕ್ಕೆ ಆ ಕೀಟ 
ಜಗತ್ತು ಬಾಗಿಲುಗಳನ್ನು ತೆರೆದಿರಿಸುತ್ತಿದ್ದವು. ಅವರವರ ಗುಂಗಿನಲ್ಲಿ ಅವರವರು ವ್ಯಸ್ತರಾಗಿದ್ದರು. 
ಲೀಲಾಳ ಸಂಭ್ರಮವೇ ಸಂಭ್ರಮ! ... ಅಧಿಕಾರಿಗಳಿಂದ ಹಲವು ಮಾದರಿಯ ಕೀಟಗಳನ್ನು 
ಕೇಳಿ ಪಡೆದಳು. ಪಡೆದದ್ದನ್ನು ಬಾಟಲಿಯೊ೦ದರ ಬಾಯೊಳಗಿಂದ ಮೆಲ್ಲ ಮೆಲ್ಲನೆ ಇಳಿಸಿದಳು. 
ಸಾಲದ್ದಕ್ಕೆ ಇವಳ ಗೃಧ್ರ ದೃಷ್ಟಿಗೆ ಕಾಡ ಹಲ್ಲಿಯೊಂದು ಬೀಳಬೇಕೆ? ....ಅದನ್ನೂ ಛಂಗನೆ 
ನೆಗೆದು ಸಲೀಸಾಗಿ ಹಿಡಿದು ಬಿಟ್ಟಳು ! ನನಗೆ ಛಿ! ಛಿ! ಛೆ! ಛೆ!- ಎನಿಸಿತು. ಅಸಹ್ಯ ಮತ್ತು 
ಅನುಕಂಪಗಳು ಒಟ್ಟಿಗೆ ಆದವು. ಒಂದು ಸಲ ಲೀಲಾ ವಿದ್ಯಾರ್ಥಿಗಳ ಕಡೆ ತಿರುಗಿ, 
ಹಿಂತಿರುಗಿ ಹೋದ ಮೇಲೆ ತಾವಿಲ್ಲಿ ನೋಡಿದ್ದರ ಬಗ್ಗೆ "ಟೆಸ್ಟ್‌ ಇಡುವುದಾಗಿ ಘೋಷಿಸಿದ್ದೆ, 
ಅವರ ಎದೆ ಧಸ್‌ ಎಂದಿರಬೇಕು. ತಕ್ಷಣ ಎಚ್ಚರಗೊಂಡರು. ಮತ್ತೊಮ್ಮೆ ಒಂದು ಸುತ್ತು 
ಹಾಕಿ ಅಧಿಕಾರಿಗಳಿಂದ ಒಂದೊಂದೂ ವಿವರವನ್ನು ಕೇಳಿ ಪಡೆದರು. ಮರೆಯುವ 
ಅಪಾಯ ತಪ್ಪಿಸಲು ಕೈಲಿರಿಸಿಕೊಂಡಿದ್ದ ನೋಟ್‌ ಬುಕ್ಕುಗಳಲ್ಲಿ ಗಬ ಗಬನೆ ವಿವರಗಳನ್ನು 
ದಾಖಲು ಮಾಡಿಕೊಂಡರು. ಅಲ್ಲಿಗೆ ನಮ್ಮ ಅಲ್ಲಿನ ಬೇಟಿ ಸಾಕಾಗಿತ್ತು. ಇನ್ನೂ ಮುಂದೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 54 


ನಮಗೆ ಸಾಕಷ್ಟು ಸ್ಥಳಗಳನ್ನು ಸಂದರ್ಶಿಸಬೇಕಿತ್ತು. ಪುರುಷೋತ್ತಂ ಅವರು ವ್ಯಾನ್‌ 
ಹತ್ತಲು ಹುಡುಗರನ್ನು ಆತುರ ಪಡಿಸಿದರು. 


ಸರಿ ಎಲ್ಲರೂ ವ್ಯಾನ್‌ ಹತ್ತಿ ಒಂದು ಬಸ್ತಿಯ ಮೂಲಕವಾಗಿ ಹಾದು ಸಿಪ್ಪಿಘಾಟ್‌ 
ತಲುಪಿದೆವು. ಅತ್ಯಂತ ರಮಣೀಯ ಪರಿಸರದಲ್ಲಿ ನೆಲೆಸಿದ್ದ ಅಗ್ರಿಕಲ್ಲರಲ್‌ ಫಾರ್ಮ್‌ನಲ್ಲಿ 
ಮೀನು ಮತ್ತು ಸಿಗಡಿ - ಅಭಿವೃದ್ಧಿ ಸಾಕಣೆ ಕಾರ್ಯಗಳು ಸಾಕಷ್ಟು ಉತ್ತಮ ರೀತಿಯಲ್ಲಿ 
ಸಾಗುತ್ತಿವೆ. ಸಿಗಡಿ ಮತ್ತು ಮೀನಿನ ಸಂತಾನಾಭಿವೃದ್ಧಿ ಸಂಬಂಧವಾಗಿ ಕೈಗೊಳ್ಳಬೇಕಾದ 
ಕ್ರಮಗಳ ಬಗ್ಗ ಸಂಶೋಧನಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ. ಅಲ್ಲೆಲ್ಲಾ 
ಸುತ್ತಾಡಿ, ಮುಂದೆ ಕಾಟೇಜ್‌ ಕ್ರಾಪ್‌ ಎಂಪೋರಿಂಶುಂ ಮತ್ತು ಆಂತ್ರೋಪಾಲಜಿಕಲ್‌ 
ಸರ್ವೇ ಆಫ್‌ ಇಂಡಿಯಾ ಆಂತ್ರೋ ಪಾಲಾಜಿಕಲ್‌ ಮ್ಯೂಸಿಯಂಗಳನ್ನು ಸಂದರ್ಶಿಸಿದೆವು. 
ಇಲ್ಲಿಗೆ ಈ ಮೊದಲೇ ನಾನೂ ಲೀಲಾ ಬಂದಿದ್ದೆವು. ನನಗೆ ಬೇಕಾದ ಚಿತ್ರಗಳನ್ನು, 
ಎವರಗಳನ್ನು ಆಗಲೇ ನನ್ನ ಬಳಿ ಸಂಗ್ರಿಹಿಸಿ ಇಟ್ಟುಕೊಂಡಿದ್ದೆ. ಈಗ ವಿದ್ಯಾರ್ಥಿಗಳ ಜೊತೆ 
ಮತ್ತೊಮ್ಮೆ ಬಂದಂತಾಯಿತು. ಇಲ್ಲಿನ ಮೂಲ ನಿವಾಸಿಗಳ ಜೀವನ ವಿಧಾನವನ್ನು ಬಿಂಬಿಸುವ 
ವಸ್ತುಗಳೆಲ್ಲವನ್ನೂ ಪ್ರದರ್ಶಿಸಿದ್ದರು. ಅವರು ಬಳಸುವ ಪಾತ್ರೆ ಪರಡಿ, ಆಬ'ರಣಗಳು, 
ನಾರು ಬೇರಿನ ಬಟ್ಟೆಗಳು, ವಾಸಿಸುವ ಗುಡಿಸಲು ಮಾದರಿಗಳು, ಕಲ್ಲು, ಲೋಹಗಳಿಂದ 
ಮಾಡಿದ ಆಯುಧಗಳು, ಮೀನು ಹಿಡಿಯಲು ಬಳಸುವ ದೋಣಿಗಳು 1... ದಿಮ್ಮಿಗಳನ್ನು 
ಕೊರೆದು ದೋಣಿಯಾಕಾರಕ್ಕೆ ತಂದಿದ್ದರು ! ಆ ಆಕಾರವನ್ನು ಕೊರೆಯುವಲ್ಲಿ ಅವರು 
ಪ್ರದರ್ಶಿಸಿದ್ದ ಅದ್ಭುತ ಕೌಶಲ್ಯವನ್ನು ನೋಡಿ ಹುಡುಗರೆಲ್ಲ ಬೆರಗಾಗಿದ್ದರು. 

ಹೊರಗಿನ ಜನ ಸಂಪರ್ಕವನ್ನು ದ್ವೇಷಿಸುವ ಈ ದ್ವೀಪವಾಸಿಗಳ ಇತಿಹಾಸವೇ 
ಒಂದು ರೋಚಕ ಅನುಬವ. ಸ್ನೇಹ ಹಸ್ತ ಚಾಚಿದರೂ ಒಲ್ಲದ ಈ ಜನ ಜಾತಿಗಳೇ 
ಅಂಡಮಾನಿನ ಎಲ್ಲೆಗಳು ಆಕ್ರಮಣಕಾರರಿಂದ ಪಾದಾಕ್ರಾಂತವಾಗದೆ ಉಳಿಸಿರುವಂತಹವು. 
ಮುಖ್ಯವಾಗಿ ಮೂಲ ನಿವಾಸಿಗಳಾದ ಇವರಲ್ಲಿ ಜಾರವಾ, ಓಂಗ, ಸೆಂಟಿನೆಲಿ ಮತ್ತು 
ಶೋಂಪೆನರ ಬಗ್ಗೆ ಈ ಹಿಂದಿನ ಪುಟಗಳಲ್ಲಿ ವಿಸ್ತಾರವಾಗಿ ವಿವರಿಸಿದ್ದೇನೆ. 


ಅಂಡಮಾನಿನ ಹೃದಯ ಕೇಂದ್ರಗಳು : - 


ಇನ್ನು ನಮಗೆ ನೋಡಲು ಉಳಿದದ್ದು ಮುಖ್ಯವಾಗಿ ಮೆರೈನ್‌ ಮ್ಯೂಸಿಂಶುಂ 
ಮತ್ತು ಸೆಲ್ಕುಲಾರ್‌ ಜೈಲ್‌. ಇವೆರಡೂ ಸ್ಥಳಗಳು ನಾವಿದ್ದ ಹಾಸ್ಟಲ್‌ಗೆ ತೀರಾ ಹತ್ತಿರವಿದ್ದವು. 
ಆ ಜಾಗಗಳೂ ಬಹಳ ಚೆನ್ನಾಗಿದ್ದವು. ಹಾಸ್ಟೆಲಿಗೆ ಕೆಲವೆ ಗಜಗಳ ದೂರದಲ್ಲಿ ಸಮುದ್ರ 
ದಂಡೆ. ಹಿ೦ಬಾಗದಲ್ಲಿ ಅಬೆರ್‌ಡೀನ್‌ ಬಜಾರ್‌. ಎಡಗಡೆ ಒಂದು ಕಿಲೋಮೀಟರ್‌ 
ದೂರದಲ್ಲಿಂಯೆ ನಾವು ಹೋಗಬೇಕಿದ್ದ ಸ್ಥಳಗಳಿದ್ದವು. 


ಅಷ್ಟು ಹೊತ್ತಿಗೆ ಅಂಡಮಾನಿನ ಮೂಲೆ ಮೂಲೆಗಳೂ ನಮಗೆ ಪರಿಚಿತವಾಗಿದ್ದವು. 
ಹುಡುಗರನ್ನು ನಾವು ಪ್ರಾಥಮಿಕ ಶಾಲೆಯ ಮಕ್ಕಳಂತೆ ಕೈ ಹಿಡಿದು ಕರೆದೊಯ್ಯಬೇಕಿರಲಿಲ್ಲ. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 55 


ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡೋಣವೆನಿಸಿತು. ಸುದ್ದಿ ಗೊತ್ತಾದದ್ದೇ ಹುಡುಗರು 
ಕುಣಿದು ಕುಪ್ಪಳಿಸಿದರು. ಹುಡುಗ ಹುಡುಗಿಂಶುರೆಲ್ಲ ಅವರವರದೆ ಗುಂಪುಗಳನ್ನು 
ಮಾಡಿಕೊಂಡರು. ಮೆರೈನ್‌ ಮ್ಯೂಸಿಯಂ ಸೆಲ್ಯುಲಾರ್‌ ಜೈಲ್‌ಗಳನ್ನು ನೋಡಿ ಬರಲು 
ಹೇಳಿದೆವು. ಅವರು "ಹೂ೦' ಗುಟ್ಟಿದರು. ನಮಗೆ ಗೊತ್ತಿತ್ತು. ಅವರಿಗೆ ನಮ್ಮಿಂದ ಇಂದು 
ಸಿಕ್ಕಿದ ಬಿಡುಗಡೆಯನ್ನು ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆಂಬುದು ವರ್ಷಗಳ ಅನುಭವದಿಂದ 
ಕಂಡು ಕೊಂಡಿದ್ದೆವು. ನಮ್ಮ ನಮ್ಮೊಳಗೆ ನಾವು ನಕ್ಕೆವು. ಬೋನಿನಿಂದಲೋ ಪಂಜರದಿಂದಲೋ 
ಬಿಡುಗಡೆಯಾದ ಹಕ್ಕಿಗಳಂತೆ ಗೆಲುವಿನ ರೆಕ್ಕೆಗಳನ್ನು ಹರಡಿಕೊಂಡು ಹೊರಟೇ ಹೋದರು! 


ಅವರು ಅತ್ತ ಹೋದದ್ದೇ ನಾನು, ಲೀಲಾ, ಪುರುಷೋತ್ತಂ - ಮೂವರೂ ಒಟ್ಟಿಗೆ 
ಮೆರೈನ್‌ ಮ್ಮೂಸಿಂರುಂ ಕಡೆ ಹೆಜ್ಜೆ ಹಾಕಿದೆವು. ಅಲ್ಲಿ ಸಮುದ್ರ ಸಂಪತ್ತಿನ ಅಪಾರ 
ಸಂಗ್ರಹವಿತ್ತು. ಪ್ರಖರವಾದ ಬೆಳಕಿನ ಸಂಯೋಜನೆಯ ಹಿನ್ನೆಲೆಯಲ್ಲಿ ಕಿನ್‌ಕಾಪಿನ ಬಟ್ಟೆಯನ್ನು 
ಹರವಿ ಅದರ ಮೇಲೆ ಜೋಡಿಸಿಟ್ಟಿದ್ದ ಹವಳದ ಬಳ್ಳಿಗಳು ಕವಲೊಡೆದು ಅನೇಕ ರೇಖಾ 
ಶಿಲ್ಪಗಳಂತೆ ಕಲಾತ್ಮಕವಾಗಿ ಕಂಗೊಳಿಸಿದ್ದವು. ಅಕ್ಟೇರಿಯಂನಲ್ಲಿ ವಿವಿಧ ಮಾದರಿಯ ಬಣ್ಣ 
ಬಣ್ಣದ್‌ ಮೀನುಗಳು. ನೋಡಿದರೆ ಅದೊಂದು ಸಜೀವ ಕಲಾಕೇಂದ್ರದಂತೆ 
ಮನ್‌ಮೋಹಕವೆನಿಸಿತು. ನಾವು ಇದನ್ನೆಲ್ಲ ನೋಡುತ್ತಿದ್ದಾಗಲೆ ನಮ್ಮ ಹುಡುಗರೂ 
ಪ್ರತ್ಯಕ್ಷರಾದರು. ಇಲ್ಲಿಗೆ ಬರುವುದಕ್ಕೆ ಮೊದಲು ಅಂಡಮಾನಿನ ಅಬೆರ್‌ಡೀನ್‌ ಬಜಾರಿನಲ್ಲಿ 
ಅಡ್ಡಾಡಿ, ಅಲ್ಲಿನ ಹೋಟೆಲುಗಳಲ್ಲಿ ವಿಶೇಷವಾದ ಮೀನಿನ ತಿಂಡಿಗಳನ್ನು ತಿಂದು ಬಂದಿದ್ದರು. 
ಮನೆಗಳಿಂದ ಹೊರಗೆ ಇಷ್ಟು ದೂರ ಮೊದಲ ಬಾರಿಗೆ ಬಂದವರಿಗಂತೂ ಈ ಪ್ರವಾಸ 
ಒಂದು ಹೊಸ ಅನುಭವವನ್ನು ಮತ್ತು ಸ್ವಚ್ಛಂದ ಅಲೆದಾಟದ ಸವಿಯನ್ನು ನೀಡಿತ್ತು! 
ಇಲ್ಲಿನ ಒಂದೊಂದು ಅನುಭವವೂ ಅವರ ಸ್ಮೃತಿಯಲ್ಲಿ ಅಚ್ಚಳಿಯದ ಗುರುತುಗಳನ್ನು 
ಮೂಡಿಸಿವೆಯೆಂದು ಹೇಳಿಕೊಂಡು ಖುಷಿ ಪಟ್ಟರು. 


ನಮ್ಮ ಜೊತೆಗೇ ಮ್ಯೂಸಿಂರಯಂನ್ನು ಒಂದು ಸುತ್ತು ಹಾಕಿದರು. ಕಾಲದ ಪರಿವೆ 
ಇಲ್ಲದೆ ಬೆರಗುಗಣ್ಣುಗಳಿಂದ ಆ ಸಮುದ್ರ ಸಂಪತ್ತನ್ನು ಮತ್ತೆ ಮುತ್ತೆ ನೋಡಿ 
ಕಣ್ತುಂಬಿಕೊಳ್ಳುತ್ತಿದ್ದರು. ಆದರೆ ಮ್ಯೂಸಿಂಯಂ ಬಾಗಿಲು ಮುಚ್ಚುವ ವೇಳೆಯಾಗಿದ್ದರಿಂದ 
ಅಲ್ಲಿನ ಸಿಬ್ಬಂದಿ ನಮ್ಮನ್ನು ಆತುರಪಡಿಸಿ ಹೊರಗೆ ಅಟ್ಟಿದರು. ಆದರೆ ಅನಿವಾರ್ಯತೆಗಾಗಿ 
ವಿಷಾದ ವ್ಯಕ್ತಪಡಿಸುವುದನ್ನು ಮಾತ್ರ ಮರೆಯಲಿಲ್ಲ. 


ಆಗ ತಾನೇ ಕತ್ತಲಾಗಲು ಪ್ರಾರಂಭವಾಗಿತ್ತು. ಪೂರ್ತಿ ಕತ್ತಲು ಕವಿಯುವಮುದಕ್ಕೆ 
ಮೊದಲು ಸೇರಬೇಕೆಂದು ಸೆಲ್ಯುಲಾರ್‌ ಜೈಲ್‌ ಕಡೆಗೆ ಓಡಿದೆವು. ಅದೃಷ್ಟಕ್ಕೆ ಅಂದು ನಮ್ಮ 
ಪಾಲಿಗೆ ಪ್ರಕೃತಿ ಅನುಕೂಲವಾಗಿತ್ತು. ಸೆಲ್ಯುಲಾರ್‌ ಜೈಲ್‌ ತಲುಪುವ ಹಾದಿಂಯುಲ್ಲಿ 
ಸೂರ್ಯಾಸ್ತದ ಸೊಬಗಿನ ಒಂದು ಕ್ಷಣದ ನೋಟವನ್ನು ದಕ್ಕಿಸಿಕೊಂಡೆವು. ಜನನಿಬಿಡವೂ 
ಜನಾರಣ್ಯಗಳೂ ಆಗಿರುವ ನಗರ ಬದುಕಿನಲ್ಲಿ ಇಂತಹ ಸುಂದರ ನಿಸರ್ಗದ ಚೆಲುವು 
ಸೊಬಗುಗಳು ಕನಸುಗಳಾಗಿರುವಾಗ ದಿನ ನಿತ್ಯವೂ ಸುಂದರ ದೃಶ್ಯಂಶಾವಲೋಕನದ 
ಅದೃಷ್ಟಕ್ಕೆ ನಮ್ಮ ಬದುಕುಗಳು ಸಾರ್ಥಕವೆನಿಸಿದವು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 56 


ಇಂತಹ ಸುಂದರ್‌ ಸಂಜೆಂಯು ಅನುಬ'ವದೊಂದಿಗೆ ಸೆಲ್ಯುಲಾರ್‌ ಜೈಲಿನ 
ಸೀಮಾರೇಖೆಯನ್ನು ಪ್ರವೇಶಿಸಿದೆವು. ಪ್ರವೇಶಿಸುತ್ತಿದ್ದಂತೆಯೇ ಎದುರಾದ್ದು ಸ್ವಾತಂತ್ರ, 
ಹೋರಾಟದಲ್ಲಿ ಹುತಾತ್ಮರಾದ ವೀರ ಸಾವರ್‌ಕರ್‌ ಅವರ ಪ್ರತಿಮೆ. ಆ ಪ್ರತಿಮೆಂಶು 
ಮುಖದಲ್ಲೂ ಸಾಹಸದ ಜೀವಂತ ಕಳೆ ಹೊರ ಹೊಮ್ಮುತ್ತಿತ್ತು. ಹೆಜ್ಜೆ ಇಟ್ಟು 
ಒಳಹೋಗುತ್ತಿದ್ದ೦ತೆಯೇ ಅಸಂಖ್ಯ ಸಂಖ್ಯಂರುಲ್ಲಿ ನಾಡಿನ ಸ್ವಾತಂತ್ಯಕ್ಕಾಗಿ ದೈಂರ್ಶು 
ಸಾಹಸಗಳಿಂದ ಹೋರಾಡಿ ಮಡಿದ ವೀರಯೋದಧರ ಸ್ಮಾರಕ ಶಿಲಾ ಫಲಕಗಳು, ಭಾವ 
ಚಿತ್ರಗಳು, ಅವರ ಪ್ರತಿಮೆಗಳು ಎದುರಾದವರು. ನೋಡ ನೋಡುತ್ತಿದ್ದಂತೆಯೇ ಸ್ವಾತಂತ್ರ್ಯ 
ಹೋರಾಟದ ದೃಶ್ಯಗಳು, ಬಲಿದಾನ ಮಾಡಿದವರ ಚಹರೆಗಳು ನನ್ನ ಸ್ಮತಿ ಪಟಲದ 
ಮೇಲೆ ಒಂದಾದ ಮೇಲೆ ಒಂದರಂತೆ ಹಾದು ಹೋದವು. ಆ ಕ್ಷಣಕ್ಕೆ ಆ ಜೈಲು ನನಗೆ 
ಜಡವಸ್ತುವಾಗಿ ಕಾಣಲಿಲ್ಲ. ಇದರ ಅಣು ಅಣುವಿನಲ್ಲೂ ದೇಶಕ್ಕಾಗಿ ದುಡಿದು ಮಡಿದ 
ಮಹಾನುಭಾವರ ಜೀವಗಳು ಉಸಿರಡುತ್ತಿವೆ ಎನಿಸಿತು. ಇದರ ಇತಿಹಾಸ ಇಂತಹ ದೇಶ 
ಭಕ್ತ, ಸ್ವಾತಂತ್ರ್ಯ ಪ್ರೇಮಿಗಳ, ವೀರಯೋದಧ'ರ ನೋವಿನ ಕತೆಗಳಿಂದ ತುಂಬಿವೆ. ಬ್ರಿಟಿಷ್‌ 
ವಸಾಹತುಶಾಹಿಯನ್ನು ಅವರ ತಂತ್ರ ಕುತಂತ್ರ, ಕ್ರೌರ್ಯಗಳನ್ನು ನೆನಪಿಗೆ ತರುವ ಪೋರ್ಟ್‌ 
ಬ್ಲೇರಿನ ಅತ್ಯಂತ ಪುರಾತನವಾದ ಈ ಕಟ್ಟಡದಲ್ಲಿ 698 ಕೋಣೆಗಳಿವೆ. ಮಧ್ಯದ ಆಧಾರ 
ಸ್ತ೦ಬ'ದಿಂದ ಏಳು ಬಾಹುಗಳಾಗಿ ಚಾಚಿಕೊಂಡಿರುವ. ಈ ಕಟ್ಟಡದ ಏರಿಯಲ್‌ ವ್ಯೂ 
ನಕ್ಷತ್ರಾಕಾರವಾಗಿ ಕಾಣಿಸುತ್ತದೆ. ಬ್ರಿಟಿಷರ ದೃಷ್ಟಿಯಲ್ಲಿ ದೇಶದ್ರೋಹಿಗಳೆನಿಸಿಕೊ೦ಡವರಿಗೆ 
ಶಿಕ್ಷೆ ಕೊಡಲು ಇದು ಅವರಿಗೆ ಸರಿಯಾದ ಜಾಗವೆನಿಸಿ 1857 ರಲ್ಲಿ ಬ್ರಿಟಿಷರ ವಿರುದ್ಧ 
ನಡೆದ ದಂಗೆಂರುಲ್ಲಿ ಸೆರೆಯಾದ 200 ಮಂದಿ ಸೆರೆಂಯಾಳುಗಳನ್ನು ಇಲ್ಲಿನ ಈ ದಂಡ 
ಕೇಂದ್ರಕ್ಕೆ ಕಳಿಸಲಾಯಿತು. ಸುಮಾರು 700 ಕ್ಕೂ ಹೆಚ್ಚು ಮಂದಿಯನ್ನು ಸೆರೆ ಇರಿಸುವ 
ಈ ಜೈಲಿನ ಕಟ್ಟಡ ನಿರರ್ವಾಣವಾದ್ದಂತೂ 1896 ರಲ್ಲಿ ಮಾತ್ರ. ಸೆರೆಯಾಳುಗಳನ್ನು 
ಇರಿಸುವ ಕೋಣೆಗಳು ಎಷ್ಟು ಇಕ್ಕಟ್ಟಾಗಿವೆ ಎಂದರೆ ಒಬ್ಬ ಕೈದಿ ಕಾಲುಮಡಿಚಿಕೊಂಡು 
ಮಲಗಲು ವರಾತ್ರವೇ ಸಾಧ್ಯ. ಇವುಗಳನ್ನು ಕೋಣೆಗಳು ಎಂದು ಕರೆಯುವುದಕ್ಕಿಂತ 
ಗುಬ್ಬಚ್ಚಿಗೂಡುಗಳೇ೦ದರೇನೆ ಅನ್ವರ್ಥವಾಗುತ್ತದೆ. ನೆಲದಿಂದ ಮೂರು ಮೀಟರ್‌ ಎತ್ತರದಲ್ಲಿ 
ಒಂದು ಬೆಳಕಿನ ಕಿಂಡಿ. ಹಾಗಾಗಿ ಕೈದಿಗಳಿಗೆ ಕೇಳಲು ಸಮುದ್ರ ಘೋಷದ ಹೊರತಾಗಿ 
ಏನೂ ಕಾಣಿಸುತ್ತಿರಲಿಲ್ಲ. ಹೆಚ್ಚೆಂದರೆ ತೂರಿ ಬರುವ ಒಂದೆರಡು ಬೆಳಕಿನ ಕಿರಣಗಳು! 
ಅವರ ಆಸೆಯ ಕಿರಣಗಳಷ್ಟೇ ಕ್ಷೀಣವಾಗಿ !!ಕೈಕಾಲುಗಳೂ ಸೇರಿದಂತೆ ತ್ರಿಕೋನಾಕಾರದ 
ಸಮಕೋಲೆಗಳಿಂದ ಬಿಗಿದ ಕೈದಿಗಳು ತಮ್ಮ ಹಣೆ ಬರಹವನ್ನು ಹಳಿದು ಕೊಳ್ಳುತ್ತಾ ಕತ್ತಲೆ 
ಕೋಣೆಗಳಲ್ಲಿ ಗುಕ್ಕು ಹಿಡಿದು ಉಸಿರಾಡುತ್ತ ಸಾವಿನ ಭವಿಷ್ಯಕ್ಕಾಗಿ ಎದುರು ನೋಡುವುದಷ್ಟೆ 
ಅವರ ಪಾಲಿನ ಬಾಗ್ಯ. ಸ್ವಾತಂತ್ಯ ಹೋರಾಟದಲ್ಲಿ ಸೆರೆಸಿಕ್ಕ ರಾಜಕೀಯ ಕೈದಿಗಳನ್ನು 
ನಿರ್ದಯವಾಗಿ, ನುರಿತು ಪಳಗಿದ, ಸಿದ್ದ ಹಸ್ತ ಭಯಂಕರ ದರೋಡೆಕೋರ ಖೈದಿಗಳ 
ಜೊತೆಗೆ ಇವರನ್ನೂ ಸೇರಿಸಿ “ ಕಪ್ಪು ನೀರಿನ” ಶಿಕ್ಷೆಗೆ ಇಲ್ಲಿಗೆ ಕಳಿಸಿದ್ದರು. ದೇಶ 
ಪ್ರೇವುವೂ ಕೊಲೆ ದರೋಡೆಗಳಷ್ಟೇ ಮಹಾಪರಾಧ'ವನಿಸಿರಬೇಕು ಬ್ರಿಟಿಷ್‌ 
ಸಾಮ್ರಾಜ್ಯಶಾಹಿಗಳಿಗೆ !!! 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 57 


ಒಂದೊಂದು ಕೋಣೆಂರುನ್ನು ಪ್ರವೇಶಿಸಿದಾಗಲೂ ಅಂದಿನ ಅವರ ಚೀತ್ಕಾರ, 
ನರಳಾಟಗಳು ವರಾರ್ದನಿಸಿ ಎದೆ ಹಿಂಡಿದಂತಾಯಿತು. ಅವರೆಲ್ಲರ ಕ್ಷೀಣ ಉಸಿರಾಟ 
ನನ್ನುಸಿರನ್ನು ಹಿಸುಕುತ್ತಿದ್ದಂತೆ ಬಾಸವಾಯಿತು. ಬಿಳಿ ರಾಕ್ಷಸರ ಕ್ರೂರ ಕೈಗಳಲ್ಲಿ ಅವರು 
ಅನುಭವಿಸಿರಬಹುದಾದ ದೌರ್ಜನ್ಯ, ದಬ್ಬಾಳಿಕೆಗಳು, ಗುರಿಪಡಿಸಿರಬಹುದಾದ ಹಿಂಸೆಯ 
ಕತೆಗಳು ಪಿಸುಗುಟ್ಟಿದವು. ನನ್ನೊಳಗಿನಮೂಲೆ ಮೂಲೆಗಳಲ್ಲೂ ಈ ಕತೆಗಳು 
ಅನುಕರಣಿತವಾದವು. ಸಾವಿರಾರು ಸಂಖ್ಯೆಯಲ್ಲಿನ ಈ ನಮ್ಮ ಸ್ವಾತಂತ್ರ್ಯವೀರರು ಇಂತಹ 
ಕೋಣೆಗಳಲ್ಲಿ ಜೀವಚ್ಛವಗಳಂತೆ ಬದುಕಿ "ರುಂಡಾ ಊಂಚ ರಹೇ ಹಮಾರಾ' ಎಂದು 
ದೇಶ ಪ್ರೇಮ, ಸ್ಥಾತಂತ್ರ್ಯ ಹೋರಾಟದ ಅಮರ ಕಾವ್ಯವನ್ನು ತಮ್ಮ ಮೂಕ ಭಾಷೆಯಲ್ಲಿ 
ಹಾಡಿರಬೇಕು. ಕೋಣೆಯ ಗೋಡೆಗಳ ಮೇಲೆ ಹಿಂಸೆಯಿಂದ ಚಿಮ್ಮಿದ ರಕ್ತದ ಕಲೆಗಳು 
ನಾಡ ತಾಯಿಯ ಹಣೆಯನ್ನು ಅಲಂಕರಿಸಲು ಇಟ್ಟ ರಕ್ತ ತಿಲಕಗಳಂತಿವೆ ! ಅದೆಲ್ಲವೂ 
ನೆನಪಾಗುತ್ತಿದ್ದಂತೆ ಗೆಲುವಿನಿಂದ ಗರಿಗೆದರಿ ಹಾರಿ ಕುಪ್ಪಳಿಸುತ್ತಿದ್ದ ನನ್ನ ಮನಸ್ಸು ವಿಷಾದ, 
ವೇದನೆಗಳ ಮಡುವಾಯಿತು. ಸ್ವತಂತ್ರ ರಾಷ್ಟ್ರದಲ್ಲಿ ನಾವಿಂದು ಸ್ವಚ್ಛಂದವಾಗಿ, ಸ್ಟೇಚ್ಛೆಯಾಗಿ 
ಬದುಕುತ್ತ, ಸ್ವಾರ್ಥ, ಹಿಂಸೆ, ಕೊಲೆ, ಸುಲಿಗೆ, ಲಂಚಕೋರತನ, ಅಧಿಕಾರ ದಾಹ, ಅಧಿಕಾರಶಾಹಿ 
ಮನೋಬಾವ - ಮೊದಲಾದವುಗಳನ್ನೇ ಆದರ್ಶಗಳಾಗಿಸಿಕೊಂಡು ಮನುಷ್ಯತ್ವ ಔದಾರ್ಯ 
ಅನುಕಂಪ, ದೇಶಬಕ್ತಿಗಳ ಗೋರಿ ಕಟ್ಟರುವಾಗ, ಈ ಮುಗ್ಧ ದೇಶ ಪ್ರೇಮಿಗಳ, ಸ್ವಾತಂತ್ರ್ಯ, 
ವೀರರ ಕೆಚ್ಚೆದೆ, ತ್ಯಾಗ, ಬಲಿದಾನಗಳಿಗೆ ಅರ್ಥವೆಲ್ಲಿ? ನಮ್ಮಂತಹ ಅಯೋಗ್ಯ ಮಂದಿಗೆ 
ಇಂತಹ ತ್ಯಾಗದ ಅಗತ್ಯವಿತ್ತೇ 9- ಎನ್ನುವ ಪ್ರಶ್ನೆಯೊಂದು ಬೃಹದಾಕಾರವಾಗಿ ನಿಂತಾಗ 
ಹೃದಂರು ಬಾರವನಿಸಿತು. ಹೆಜ್ಜೆಗಳು ತಡವಿರಿಸಿದವು. 


ಜೈಲಿನ ಪ್ರವೇಶ ದ್ವಾರಕ್ಕೆ ಹೊದಿಕೊಂಡಂತಿದ್ದ ಎರಡು ಬದಿಂಯ ಕೋಣೆಗಲಲ್ಲಿ, 
ಒಂದರಲ್ಲಿ ಕೈದಿಗಳ ಭಾವ ಚಿತ್ರಗಳು ಮತ್ತು ಅದರ ಕೆಳಗೆ ಯಾವ ಬಗೆಯ ಅಪರಾಧಕ್ಕಾಗಿ 
೦೫ರಾವ ದಿನಾಂಕದಂದು ಈ ಶಿಕ್ಷವಿದಿಸಲಾಗಿದೆ ಎಂಬುದನ್ನು ನಮೂದಿಸಿದ್ದರು. ಬಲ 
ಬದಿಯ ಕೋಣೆಯಲ್ಲಿ ಈ ಕೈದಿಗಳು (ಸ್ಥಾತತ್ರ್ಯ ಹೋರಾಟಗಾರರು) ಬರೆದ ಪುಸ್ತಗಳು, 
ಕೈದಿಗಳಾಗಿ ಬಳಸುತ್ತಿದ್ದ ಪಾತ್ರೆಗಳು, ಉಡುಪುಗಳು (ಗೋಣಿಬಟ್ಟೆಯಲ್ಲಿ ಮಾಡಿದ ಚಡ್ಡಿ 
ಮತ್ತು ತೋಳಿಲ್ಲದ ಬನೀನು - ಇಷ್ಟೇ!) ಇವರನ್ನು ಶಿಕ್ಷಿಸಲು ಉಪಯೋಗಿಸತ್ತಿದ್ದ 
ಆಯುಧಗಳು ಕೈದಿಗಳಿಂದ ತಿರುಗಿಸುತ್ತಿದ್ದ ಗಾಣಗಳು - ಇತ್ಯಾದಿಗಳನ್ನು ಅಚ್ಚು ಕಟ್ಟಾಗಿ 
ಜೋಡಿಸಿ ಇಟ್ಟಿದ್ದರು. ಬಾವ ಚಿತ್ರಗಳಲ್ಲಿ ನೋಡಿದ್ದ ಆ ಕೈದಿಗಳ ಮುಖಗಳು ಜೀವ 
ಪಡೆದು ನಕ್ಕಂತೆ ಕಾಣಿಸಿತು. ಇವರೆಲ್ಲರನ್ನೂ ಪ್ರತಿನಿಧಿಸುವಂತೆ ನಿಂತಿದ್ದ ವೀರ ಸಾವರ್‌ 
ಕರ್‌, ಸುಭಾಷ್‌ ಚಂದ್ರ ಬೋಸರು ಮೈಪಡೆದು ಮಾತನಾಡಿಸಿದಂತೆ ಆ ಪ್ರತಿಮೆಗಳು 
ಗೋಚರಿಸಿದವು. ನಾನು ಮನಸ್ಸಿನಲ್ಲಿಯೆ ಅವರೆಲ್ಲರಿಗೆ ಭಕ್ತಿ, ಶ್ರದ್ದಾಂಜಲಿಗಳನ್ನು ಸಮರ್ಪಿಸಿದೆ. 
ಅವರ ಮಾನತೆವತೆಗಾಗಿ ಅಭಿನಂದಿಸಿದೆ! 


ಬ್ರಿಟಿಷರಿಗೆ ಅ೦ಂಡಮಾನಿನಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲು ಆಗಲಿಲ್ಲ. ಆದರೆ ಸೆಟಲ್‌ 
ಮೆಂಟಂತೂ ಇತ್ತು. ಇಲ್ಲಿನ ಹವಾಗುಣ ಅವರಿಗೆ ಅಷ್ಟಾಗಿ. ಒಗ್ಗಲಿಲ್ಲ. ಮುಂದೆ ಮುಂದೆ 
ಅವರ ನೀತಿಗಳಲ್ಲಿ ಬದಲಾವಣೆಗಳಾದವು. ಜೀವಾವಧಿ ಶಿಕ್ಷ 10 ವರ್ಷಕ್ಕೆ ಇಳಿಯಿತು. 10 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 58 


ವರ್ಷದ ಸೆರೆವಾಸದ ನಂತರ ಜೈಲಿನ ಹೊರಗೆ ಅಂಡಮಾನಿನಲ್ಲಿ ಸ್ವತಂತ್ರ್ಯವಾಗಿ ನೆಲೆಸುವ 
ಅವಕಾಶ. ಕುಟು೦ಬಗಳನ್ನೂ ಕರೆತರಬಹುದಾದ ಸವಲತ್ತು ಕೈದಿಗಳಿಗೆ ದೊರೆಯಿತು. 
ಸ್ಥಾತಂತ್ರ್ಯ ನಂತರವೂ ಅಳಿದುಳಿದ ಕೈದಿಗಳು ಅಲ್ಲಿಯೇ ನೆಲೆಸಿಬಿಟ್ಟರು. ಈಗ ಇಲ್ಲಿರುವವರಲ್ಲಿ 
ಎಷ್ಟೋ ಜನ ಸ್ವಾತಂತ್ಯ ಹೋರಾಟಗಾರರ ಪೀಳಿಗೆಂಯವರೆ! ರಾಜಕೀಂಶು ಕೈದಿಗಳ 
ಹೆಸರು. ಊರುಗಳನ್ನು ನೋಡಿದರೆ, ಬಂಗಾಳ ಮತ್ತು ಮಹಾರಾಷ್ಟದಿಂದ ಬಂದವರೇ 
ಆಗಿದ್ದಾರೆ. ಅದಕ್ಕೆಂದೆ ಇಲ್ಲಿನ ಜನರಲ್ಲಿ ಹೆಚ್ಚು ಮಂದಿ ಬಂಗಾಳಿಯರಾಗಿದ್ದಾರೆ. ಸ್ವಾತಂತ್ರ್ಯ 
ಹೋರಾಟ ಬಾರತೀಂರು ಇತಿಹಾಸದ ಉದ್ಭಂಥದ ಒಂದು ನೋವಿನ ಪುಟವಾಗಿದೆ! 
ನನಗೆ ಮುಂದೆ ಮನಸ್ಸಾಗಲಿಲ್ಲ. ಜೈಲಿನ ಹೊರಭಾಗದಲ್ಲಿ ಇದ್ದ ಕೋಣೆಗಳಲ್ಲಿ ಒಂದು 
ಎಚಿತ್ರ ವ್ಯವಸ್ಥೆ ಇತ್ತು. ತೂಗು ದಂಡನೆಗೆ ಒಳಗಾದ ಕೈದಿಗಳ ಹೆಣಗಳನ್ನು ನೆಲದ ಮೇಲೆ 
ಹೊದಿಸಿದ ಹಲಗೆಯನ್ನು ಯಂತ್ರ ಚಾಲಿತವಾಗಿ ಮೇಲೆತ್ತಿದರೆ, ಸಮುದ್ರದೊಳಕ್ಕೆ ತಳ್ಳುವ 
ವ್ಯವಸ್ಥೆ ಇತ್ತು. ಅನಾಮದೇಂರುವಾಗಿ ಅಜ್ಞಾತವಾಗಿ ಎಷ್ಟೊ ಮಂದಿ ಬಾರತಾಂಬೆಂರು 
ಕಂದಮ್ಮಗಳು ಹೀಗೆ ಕಾಲಗರ್ಬ್‌ದಲ್ಲಿ ಕರಗಿ ಹೋಗಿವೆಂತೊ! ಬಂಗಾರದ ಬ'ವಿಷ್ಯದ 
ಕನಸುಗಳೆಷ್ಟು ಇಲ್ಲಿ ಗೋರಿಗೊಂಡಿವೆಯೋ | ಕಲ್ಪನೆಗೂ ಮೀರಿದ ಇಂತಹ ಸಂಗತಿಗಳು 
ಕಣ್ಮುಂದೆ ಮರುಕಳಿಸಿ ಭಯದಿಂದ ಕಂಪಿಸಿದೆ ! ರಕ್ತ ಹೆಪ್ಪುಗಟ್ಟಿದಂತಾಯಿತು! 


ಮುಂದೆ ಯಾವುದಕ್ಕೂ ಮನಸ್ಸಾಗಲಿಲ್ಲ. ನೋವಿನ ಅಂತರ್ಗೀತೆ ಹಿಂಡಿ ಹಿಪ್ಪೆ 
ಮಾಡುತ್ತಿತ್ತು. ಉತ್ಸಾಹ ಉಡುಗಿತ್ತು. ತಲೆ ದಿಮ್ಮೆಂದು ಭಾಸವಾಗುತ್ತಿತ್ತು. "ದೇವರೆ ಇದೆಲ್ಲವನ್ನು 
ಪ್ರತ್ಯಕ್ಷವಾಗಿ ಕಾಣುವ ದುರಾದೃಷ್ಟ ನನ್ನದಾಗಲಿಲ್ಲವಲ್ಲ!' ಎಂದು ಸಮಾಧಾನ ತಂದುಕೊಳ್ಳಲು 
ಯತ್ನಿಸಿದೆ. 


ಆದಷ್ಟು ಬೇಗ ಹಾಸ್ಟೆಲಿಗೆ ಹೋಗಿ ಕಣ್ಣುಮುಚ್ಚಿಕೊಂಡು ಮಲಗಿ ಬಿಡಬೇಕೆಂದು 
ಕೊಂಡೆ. ನನ್ನ ಬೇಸರ, ಒಳಗಿನ ತಳಮಳಗಳು ನನ್ನ ಗೆಳತಿಂಯು ಮತ್ತು ವಿದ್ಯಾರ್ಥಿಗಳ 
ದೃಷ್ಟಿಗೆ ಬಿತ್ತು. ಅವರು ನನ್ನತ್ತ ನೋಡುವ ರೀತಿಯಲ್ಲಿಯೆ ನನಗೆ ತಿಳಿಯಿತು. ಆದರೆ ಆ 
ಸಮಯದಲ್ಲಿ ನನ್ನನ್ನು ಡಿಸ್ಟರ್ಬ್‌ ಮಾಡಬಾರದೆಂದೆಣಿಸಿರಬೇಕು. ಅದಕ್ಕೆ ಸುಮ್ಮನಾದರು. 


ಅವರು ಕೇಳದೆ ಇದ್ದದ್ದು ನನಗೊಂದು ರೀತಿ ಒಳ್ಳೆಯದೇ ಆಯಿತು. ನನ್ನ ನೋವಿನ ಕತೆ 
ನನ್ನೊಳಗೆ ಉಳಿಯಿತಲ್ಲ ಎಂದು ಸಮಾಧಾನವಾಯಿತು. 


ಅದೇ ದಿನ ಸಂಜೆ ಹಾಸ್ಟಲಿನಲ್ಲಿ ಅಂಡಮಾನ್‌ ನಿಕೋಬಾರ್‌ ದ್ವೀಪಗಳಿಗೆ 
ಸಂಬಂಧಿಸಿದಂತೆ ಡಾಕ್ಕುಮೆಂಟರಿ ಚಿತ್ರವೊಂದನ್ನು ಪೋಲೀಸ್‌ ಅಧಿಕಾರಿಯಾಗಿದ್ದ ಶರ್ಮ 
ಅವರು ತಂದು ನಮಗೆಲ್ಲರಿಗೂ ಸ್ಮೀನ್‌ ಮಾಡುವವರಿದ್ದರು. ಒಂದು ನಾಲ್ಕೈದು ದಿನಗಳಿಂದ 
ನಾವುಳಿದುಕೊಂಡಿದ್ದ ಹಾಸ್ಟೆಲಿನ ಸುತ್ತ ಮುತ್ತ ಇದ್ದ ಉಡಾಳ ಹುಡುಗರು ನಮ್ಮ ಹುಡುಗಿಯರ 
ಬೆನ್ನು ಹತ್ತಿ ಕೀಟಲೆ ಮಾಡುತ್ತಿದ್ದ ವಿಷಂಶು ಅವರಿಗೆ ತಿಳಿದು ಬಂದಿತ್ತು. ನಮ್ಮ ಯೊಗ 
ಕ್ಷೇಮವನ್ನು ಆಗಾಗ ಬಂದು ವಿಚಾರಿಸಿಕೊಂಡು ಹೋಗುತ್ತಿದ್ದರು. ನಾವಾಗಿ ಅವರನ್ನು 
ಅಂಗಲಾಚಿ ಬೇಡದಿದ್ದರೂ ಅವರಾಗಿ ಬಂದು ನಮ್ಮುಡಗ' ಸ್ನೇಹ ಹಸ್ತ ಚಾಚಿದರು. 
ನಮಗೆ ಯಾವುದೆ ಬಗೆಯ ತೊಂದರೆಯಾಗದಂತೆ ಬಂದೋಬಸ್ತ್‌ ಮಾಡಿದ್ದರು. ನಮ್ಮ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 59 


ಅವರ ನಡುವಿನ ಸ್ನೇಹ ವಿನಿಮಯ ಎಷ್ಟು ಅತಿಂಶಾಯಿತೆಂದರೆ, ನಮ್ಮ ಹುಡುಗರಿಗೆ 
ಅವರು ಅಂಕಲ್‌ ಆಂಟಿಗಳಾಗಿ ಬಿಟ್ಟರು. ಬಯಸಿದಾಗೆಲ್ಲ ಅವರ ಮನೆಗೆಹೊಗಿ ಊಟ, 
ತಿಂಡಿ, ಚಹಾ ಮಾಡಿಸಿಕೊಂಡು ಉಂಡು ಕುಡಿದು ಬರುತ್ತಿದ್ದರು. ಅವರಿಗೂ ಒಂದೇ ಕಡೆ 
ಇದ್ದು ಬೇಸರವಾಗಿರುತ್ತೆ. ಹೋಗಿ ಬರುವ ನೆಂಟರು ಪಂಟರು ಅಪರೂಪ. ಹಾಗಾಗಿ 
ನಮ್ಮಂತಹವರು ಯಾರಾದರು ಸಿಕ್ಕರೆ ಸ್ನೇಹಕ್ಕಾಗಿ ಹಾತೊರೆಯುವುದು ಸಹಜವಾಗಿತ್ತು. 
ನಮ್ಮ ಹುಡುಗಿಯರಿಗೆ ಅಲ್ಲಿನ ಪೋಲಿ ಹುಡುಗರಿಂದ ತೊಂದರೆಯಾಗುತ್ತಿದೆಯೆಂದು 
ತಿಳಿದ ಕೂಡಲೇ ಒಂದಿಬ್ಬರು ಲೇಡಿ ಪೋಲಿಸರನ್ನು ನಮ್ಮ ಅಂಗರಕ್ಷಕರಾಗಿ ನೇಮಿಸಿದರು. 
ಈ ನೆಪದಲ್ಲಿ ನಮ್ಮ ಜೊತೆಗ ಪೋಲೀಸ್‌ ಅದಿಕಾರಿಂಯ ಕುಟುಂಬದ ಐದಾರು 
ಮಂದಿಂಖಾದರೂ ಊಟಕ್ಕೆ, ತಿಂಡಿಗೆ ಹಾಜರಿರುತ್ತಿದ್ದರು. ಆ ಮಹಿಳ ಪೋಲೀಸರಂತೂ 
ಟಾಕುಟೀಕಾಗಿ ಬೆಳಗಿನ ಉಪಹಾರ, ಮದ್ಯಾಹ್ನದ ಊಟ, ರಾತ್ರಿ ಊಟಗಳ ಹೊತ್ತಿಗೆ 
ಗಂಟೆ ಹೊಡೆದಂತೆ ಹಾಜರಾಗುತ್ತಿದ್ದರು. ಮತ್ತು ಉಂಡು ತಿಂದಾದ ಮೇಲೆ ಇದ್ದಕ್ಕಿದ್ದಂತೆ 
ಮಾಯವಾಗುತ್ತಿದ್ದರು!! 


ಅಂತೂ ಇಂತೂ ಈ ಹೊರೆಯ ಬಳಗವನ್ನು ಹೊತ್ತಿದ್ದಾಯಿತು. ನಾವು ಸಿನಿಮಾ, 
ಅಲ್ಲ ಅಲ್ಲ ಸಾಕ್ಷ್ಯ ಚಿತ್ರವನ್ನು ನೋಡುವುದರಲ್ಲಿ ತನ್ಮಯರಾಗಿದ್ದಾಗ ಹಾಸ್ಟೆಲಿನಲ್ಲಿ ಗಲಿ 
ಬಿಲಿ ಪ್ರಾರಂಬ'ವಾಯಿತು. ನಾಜ್‌ 2 ತನ್ನ ಎರಡನೇ ಬೇಟಿ ಕೊಟ್ಟಿತ್ತು. ಪೋರ್ಟ್‌ 
ಬ್ಲೇರಿಗೆ! ಅದರಲ್ಲಿ ಬೆಂಗಳೂರಿನಿಂದ ಮತ್ತೊಂದು ಪ್ರವಾಸಿ ತಂಡ ಬಂದಿತ್ತು. ಅವರೂ 
ಕೂಡಾ ನಮ್ಮು ಹಾಗೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ನಾವಿಲ್ಲದ ವೇಳೆಯಲ್ಲಿ 
ಹಾಸ್ಟೆಲಿಗೆ ಬಂದಿದ್ದ ಅವರಿಗೆ ಹಾಸ್ಟೆಲಿನವಸ್ಯಾನೇಜರನಿ೦ಂದ ನಮ್ಮ ವಿಷಂರವೆಲ್ಲ ತಿಳಿದು 
ನಮ್ಮನ್ನು ಮಾತಾಡಿಸಲು ಕಾತರರಾಗಿದ್ದರು. 


ಅಂಡಮಾನದಲ್ಲಿ ಪೋರ್ಟ್‌ ಬ್ಲೇರ್‌ನ ಅಬೆರ್‌ಡೀನ್‌ ಬಜಾರಿನಲ್ಲಿ ಓಡಾಡಿ ಬಂದಾಗ, 
ಅಲ್ಲಿನ ಜನ ನಮ್ಮ ಬಗ್ಗೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ತು೦ಬ ಮೆಚ್ಚುಗೆಯ ಮಾತನಾಡಿದ್ದರಂತೆ 
| ಆ ಪ್ರದೇಶಕ್ಕೆ ಆ ಪರಿಸರಕ್ಕೆ ನಾವು ಎಷ್ಟು ಪರಿಚಿತರಾಗಿದ್ದೆವೆಂದರೆ, ಅಂಡಮಾನಿನ 
೦ರರಾಮದೇ ಬೀದಿಂರುಲ್ಲಾಗಲಿ, ೦ತರಾಮದೇ ಮೂಲೆಯಲ್ಲಾಗಲೀ, ಅಂಗಡಿ, 
ಹೋಟೆಲುಗಳಲ್ಲಾಗಲಿ ನಾವು ಕಾಣಿಸಿಕೊಂಡರೆ ಸಾಕು. ಪ್ರತಿಯೊಬ್ಬರೂ ನಮ್ಮನ್ನು ಗುರುತಿಸಿ 
ಮಾತನಾಡುತ್ತಿದ್ದರು. ನಮಗೆ ಸಹಾಯ ಮಾಡುತ್ತಿದ್ದರು. ಇದೆಲ್ಲವನ್ನೂ ತಿಳಿದುಕೊಂಡಿದ್ದ 
ಬೆಂಗಳೂರಿನ ಗೆಳೆಂಯುರಿಗೆ ನಮ್ಮ ಜೊತೆಂಶು ಉಪಂಶೋಗ' ಪ್ರಂಯೋಜನೆಗಳನ್ನು 
ಪಡೆಯಬೇಕೆನಿಸದರೆ ಆಶ್ಚರ್ಯವಿಲ್ಲ! 

ಚಿತ್ರ ಮುಗಿಂಯುವವರೆಗೆ ಸಹನೆಯಿಂದ ಕುಳಿತಿದ್ದು ನಂತರ ಎದ್ದು ಬಂದು 
ನಮ್ಮೆಲ್ಲರೊಂದಿಗೆ ಕೈ ಕುಲುಕಿ ನಮ್ಮ ಪರಿಚಯ ಮಾಡಿಕೊಂಡರು. ಎ೦.ಇ.ಎಸ್‌. ಕಾಲೇಜಿನ 
ಪ್ರತಿಷ್ಠೆ ಕರ್ನಾಟಕಕ್ಕೆ ಪರಿಚಿತವಿದ್ದುದರಿಂದ ನಮ್ಮ ಬಗ್ಗೆ ನಮ್ಮ ಕಾಲೇಜಿನ ಬಗ್ಗೆ ಹೆಚ್ಚಾಗಿ 
ಏನನ್ನೂ ಹೇಳಿಕೊಳ್ಳಬೇಕಾದ ಅಗತ್ಯವಿರಲಿಲ್ಲ. ರಾತ್ರಿ 12 ಗಂಟೆ ವರೆಗೆ ಹರಟೆ 
ಮುಂದುವರಿಯಿತು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 60 


ಸುಂದರ ದ್ವೀಪಗಳ ಸೆರೆಗಿನ೦ಗಳದಲ್ಲಿ : - 


ಅಂಡಮಾನ ಈ ಮೊದಲೇ ಹೇಳಿದಂತೆ ದ್ವೀಪ ಮಾಲೆ : ದ್ವೀಪ ಗುಚ್ಛ ; ಮುನ್ನೂರ 
ಐವತ್ತಕ್ಕೂ ಹೆಚ್ಚಿನ ದ್ವೀಪಗಳ ಸಮುದಾಯ ಇದು, ಆದರೆ ಇವುಗಳಲ್ಲಿ ಮೂರು ನಾಲ್ಕು 
ದ್ವೀಪಗಳನ್ನು ಬಿಟ್ಟರೆ ಮಿಕ್ಕಲ್ಲವೂ ಜನವಸತಿಯಿಲ್ಲದ ಶೂನ್ಯ ಪ್ರದೇಶಗಳಾಗಿವೆ. ಇಂತಹ 
ದ್ವೀಪಗಳು ಹಲವಾರು ವರ್ಷಗಳಿಂದ ಜನ ವಸಿತಿಯಿಲ್ಲದೆ ದಟ್ಟವಾದ ಕಾಡುಗಳಿಂದ, 
ಬ'ಯಂಕರ ಜಂತುಗಳಿಂದ ಮತ್ತು ಇನ್ನಿತರೆ ಅಪಾಯಗಳಿಂದ ಕೂಡಿರುವ ಸಾದ್ಯತೆ 
ಇರುವುದರಿಂದ ಜನ ಪ್ರವೇಶಕ್ಕೆ ಅನುಮತಿ ಇಲ್ಲ. ಜನವಸತಿಯ ಮುಖ್ಯ ಬಾಗಗಳೆಂದರೆ 
ನಾರ್ತ್‌ ಅಂಡಮಾನ್‌, ಸೌತ್‌ ಅಂಡಮಾನ್‌ ಮತ್ತು ಮಿಡಲ್‌ ಅಂಡಮಾನ್‌ - ಇವು 
ಮೂರೂ ಸೇರಿ ಗ್ರೇಟ್‌ ಅಂಡಮಾನ್‌ ಎನಿಸಿಕೊಂಡಿದೆ. ಗೇಟ್‌ ಅಂಡಮಾನ್‌ ಉಷ್ಣವಲಯದ 
ಕಾಡುಗಳಿಂದಲೂ, ಬೆಟ್ಟ ಗುಡ್ಡಗಳ ಶ್ರೇಣಿಗಳಿಂದಲೂ ಮತ್ತು ಇಕ್ಕಟ್ಟಾದ ಕಣಿವೆಗಳಿಂದಲೂ 
ಕೂಡಿದ್ದು ಸೊಬಗಿನ ಖನಿಂಯಂತೆ ತೋರುತ್ತದೆ. ಪೂರ್ವಕ್ಕಿರುವ ಬೆಟ್ಟಗಳಲ್ಲಿ ಸ್ಯಾಡಲ್‌ 
ಪೀಕ್‌ (ಶಿಖರ) 2400 ಅಡಿಗಳ ಅತ್ಯಂತ ಎತ್ತರದ ಶಿಖರವಾಗಿದೆ. ಎತ್ತ ನೋಡಿದರೂ 
ಸೊಬಗಿನ ಸಿರಿಯ ಸೊಂಪು ಕಂಪುಗಳ ಅವಿಸ್ಮರಣೀಯ ದೃಶ್ಯಲೋಕ ಕಣ್ಣಿಗೆ ಬಿದ್ದುಭಾವ 
ಪರವಶರನ್ನಾಗಿ ಮಾಡಿಬಿಡುತ್ತದೆ. 


ಅಂತಹದರಲ್ಲಿ ಒಂದು ಕಾಲಕ್ಕ ಬ್ರಿಟಿಷ್‌ ಜನಾಂಗ ವಾಸಿಸುತ್ತಿದ್ದ, ರಾಜಕೀಯ, 
ಉದ್ದೇಶಗಳಿಗಾಗಿ ಬಳಸಿಕೊಳ್ಳುತ್ತಿದ್ದ ಕೆಲವು ದ್ವೀಪಗಳನ್ನು ನೋಡಿ ಅದರ ಗತ ವೈಭವದ 
ಕನಸಿನಲ್ಲಿ ತೇಲಿ ಹೋಗುವ ಅವಕಾಶಕ್ಕೆಂದೆ ಕಾದಿದ್ದೇವು. ಅಲ್ಲದೆ ಪ್ರೇಕ್ಷಣೀಯ ಸ್ಥಳಗಳೇಲ್ಲಾ 
ಹೆಚ್ಚು ಕಡಿಮೆ ಮುಗಿದಿದ್ದವು. ನಮಗೆ ಇನ್ನು ಉಳಿದದ್ದೆಂದರೆ, ಅಂಡಮಾನ್‌ ದ್ವೀಪಮಾಲೆಯಲ್ಲಿ 
ಕೆಲವನ್ನಾದರೂ ನೋಡುವುದು. ಅಲ್ಲಿಗೆ ಹೋಗಲು ಪ್ರತ್ಯೇಕವಾದ ಲಾಂಚ್‌ಗಳ ವ್ಯವಸ್ಥೆಯಿದೆ. 
ಬುದವಾರ ಬಿಟ್ಟು ಬೇರೆ ದಿನಗಳಲ್ಲಿ ಬೆಳಿಗ್ಗೆ 9.00 ಗಂಟೆಯಿಂದ 12.00 ರವರೆಗೆ ಈ 
ಲಾಂಚ್‌ಗಳು "ರಾಸ್‌' ಮತ್ತು “ವೈಪರ್‌' ದ್ವಿಪಗಳ ನಡುವೆ ಸಂಚರಿಸುತ್ತವೆ. "ಫೀನಿಕ್ಸ್‌ ಬೇ 
ಜೆಟ್ಟಿ' ಯಿ೦ದ ಇವು ಹೊರಡುತ್ತವೆ. 


ತಲಾ ಒಬ್ಬೊಬ್ಬರಿಗೆ 14 ರೂ ಕೊಟ್ಟು ಟಿಕೇಟು ಕೊಂಡು ಮರುದಿನ ಈ ಎರಡೂ 
ದ್ವೀಪಗಳಿಗೆ ಹೊರಟೆವು. ಇವುಗಳಲ್ಲಿ "ವೈಪರ್‌" ದ್ವೀಪವೂಂದು ಪುಟ್ಟ ದ್ವೀಪವಾಗಿದ್ದು 
ಒಂದು ಕಾಲಕ್ಕೆ ಈ ದ್ವೀಪದಲ್ಲಿನ ಎತ್ತರದ ಹಸಿರು ಗುಡ್ಡದ ಮೇಲೆ ಕೈದಿಗಳನ್ನು ಸರೆಯಿಡುತ್ತಿದ್ದ 
ಒಂದು ಕಟ್ಟಡವಿದೆಯೇ ಹೊರತಾಗಿ, ಮತ್ತಾವ ಮುಖ್ಯ ನೋಟಗಳಿಲ್ಲ. ಹಿ೦ದಿನ ದಾರುಣ 
ಸೆರೆವಾಸದ ಸ್ಮಾರಕವಾಗಿದೆಯೆಂಬ ವೈಶಿಷ್ಟ್ಯವನ್ನು ಬಿಟ್ಟರೆ, ಅದರ ತು೦ಬಾ ಈಗ ಕಾಣುವುದು 
ಕುರಿಗಳ ಹಿಕ್ಕೆಗಳು ॥ ಆದರೆ ದ್ವೀಪ ಸೌಂದರ್ಯವಂತೂ, ತೂಗಿ ತೊನೆಯುವ ತೆಂಗು 
ಮತ್ತು ತಾಳೆಗಳ ಸಾಲುಗಳಿಂದ ಇಮ್ಮಡಿಸಿದೆ. ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗಳನ್ನು ಈ 
ಕಾರಣಕ್ಕಾಗಿಯೇ ಆಕರ್ಷಿಸಿ ಸೆಳೆಯುತ್ತದೆ. ಇಲ್ಲಿ ಜನವಾಸವಿಲ್ಲ. "ರಾಸ್‌" ದ್ವೀಪದಲ್ಲಿಯಂತೆಯೆ 
ಮಧ್ಯಾಹ್ನದ ಮೇಲೆ ಯಾರೂ ಅಲ್ಲಿ ಉಳಿಯುವಂತಿಲ್ಲ. 


ವೈಪರ್‌ ದ್ವೀಪಕ್ಕೆ ಹೋಲಿಸಿದರೆ, ರಾಸ್‌ ದ್ವೀಪ ಗತ ಇತಿಹಾಸದ ದೃಷ್ಟಿಯಿಂದ 
ಮತ್ತು ಸ್ವಚ್ಛ ದಂಡೆಗಳಿಂದ, ಭೋರ್ಗರೆದು, ಸುಳಿಸುಳಿದು, ನೊರೆ ನೊರೆಂಯಾಗಿ ಬರುವ 
ಅಲೆಗಳ ಕುಣಿತದಿಂದ, ಪ್ರಶಾಂತತೆಯಿಂದ, ಭಾವನಾ ಪರವಶತೆಗೆ ತಳ್ಳುವಂತಿದೆ. ಇವೆಲ್ಲವೂ 
ಮನುಷ್ಯ ಸಂಪರ್ಕದಿಂದ ದೂರವಿರುವುದರಿಂದ ಪರಿಶುದ್ಧವಾಗಿದೆ. 


"ರಾಸ್‌' ದ್ವೀಪದ ಇತಿಹಾಸವನ್ನು ಕೇಳಿದರೆ ಆಶ್ಚರ್ಯ ದಿಗ್ಧಮೆಗಳಾಗುತ್ತವೆ. ಬ್ರಿಟಿಷರು 
ಪೋರ್ಟ್‌ ಬ್ಲೇರನ್ನು ಆವಾಸಕ್ಕಾಗಿ ಆರಿಸಿ ಕೊಂಡಾಗ, ಪೋರ್ಟ್‌ಬ್ಲೆರಿನಿಂದಾಚೆಗೆ ಇರುವ 
200 ಎಕರೆ ವಿಸ್ತಾರವುಳ್ಳ ಈ ಸಣ್ಣ ದ್ವೀಪವನ್ನು ತಮ್ಮ ಸ್ವಂತವಾಸಕ್ಕಾಗಿ, ರಕ್ಷಣೆಗಾಗಿ 
ಆರಿಸಿಕೊಂಡರು. ಪುಟ್ಟ ಪುಟ್ಟ ಖಾರಿಗಳಿಂದ, ಕೊರಕಲುಗಳಿ೦ದ ಕೂಡಿದೆ. ದಂಡೆಗಳಿಂದ, 
ಆವೃತವಾದ ಮತ್ತು ಮನೋಹರವಾದ ಅಚ್ಚ ಹಸುರಿನಗುಡ್ಡಗಳಿಂದ ಆಲಂಕೃತವಾದ ಈ 
ದ್ವೀಪದಲ್ಲಿ ಬ್ರಿಟಿಷರು ತಮಗೆ ಬೇಕಾದ" ಎಲ್ಲ ವ್ಯವಸ್ಥೆಗಳನ್ನು (ಅನುಕೂಲಗಳನ್ನು 
ಹೊಂದಿಸಿಕೊಂಡಿದ್ದರು. ಅವರ ಅಭಿರುಚಿ, ಅನುಕೂಲಗಳಿಗೆ ಅನುಗುಣವಾಗಿ ಬಂಗಲೆಗಲು, 
ಚರ್ಚುಗಳು, ಕ್ಷಬ್ಬುಗಳು, ಗ್ರಂಥಾಲಯ, ಈಜು ಕೊಳ, ಟೆನ್ನಿಸ್‌ ಕೋರ್ಟ್‌, ಕಣಜಗಳು, 
ಸಿಪಹಿಗಳಿಗಾಗಿ ವಾಸದ ಮನೆಗಳು ಇಇತ್ಯಾದಿಂರರಾಗಿ ಸಕಲ ಸೌಲಬ್ಯಗಳ ಜೊತೆಗೆ 
ಸೂರ್ಯ ಸ್ನಾನ, ಸಮುದ್ರ ಸ್ನಾನಗಳಿಗೆ ಪ್ರತ್ಯೇಕ ಸೌಲಭ್ಯದಂತಿರುವ ಸಮುದ್ರ ತೀರಗಳು 
- ಬ್ರಿಟಿಷರ ಶ್ರೀಮಂತ ಬದುಕಿನ ನಿರೀಕ್ಷೆಗಳಿಗೆ ಪೂರಕವಾಗಿದ್ದವು, ವೈಭವದ ಬದುಕಿನ 
ಶೈಲಿ ಮತ್ತು ವಸಾಹತು ಶಾಹಿ ಆಡಳಿತದಿಂದ ಗಳಿಸಿಕೊಂಡ ವಿಶಿಷ್ಟ ಅಧಿಕಾರಕ್ಕೆ ದ್ಯೋತಕವಾಗಿ 
ಈ ದ್ವೀಪವು ರೂಪಾಂತರ ಗೊಂಡಿತು. 


ಅವರ ಪಾಲಿಗೆ ರಾಸ್‌ ದ್ವೀಪ "ಭೂಸ್ಪರ್ಗ' ವಾಗಿತ್ತು. ಈ ದ್ವೀಪದಿ೦ಲೇ ಅಂಡಮಾನದ 
ಆಡಳಿತವನ್ನು ನಡೆಸಿದರು. ಸುಮರು 50 ವರ್ಷಗಳ ಕಾಲದ ಅವರ ಆಡಳಿತ, 1941 ರಲ್ಲಿ 
ಉಂಟಾದ ಭೂಕಂಪ ಮತ್ತು 1941 ರಲ್ಲಿ ಉಂಟಾದ ಭೂಕಂಪ ಮತ್ತು 1942 ರ ಎರಡನೆ 
ಜಾಗತಿಕ ಯುದ್ದದ ಪರಿಣಾಮವಾಗಿ, ಸಾಕಷ್ಟು ವಿನಾಶವನ್ನು ಕಂಡಿತು. ಈ ದ್ವೀಪದ 
ನಿರ್ಮಾಣ 200 ಮಂದಿ ಕೈದಿಗಳ ಶ್ರಮದಾನದಿಂದ ಸಾಧ್ಯವಾಯಿತು. ತಮ್ಮ ವೈಯಕ್ತಿಕ 
ಕೆಲಸಗಳಿಗಾಗಿ ಈ ಕೈದಿಗಳನ್ನು ಸಾಕಷ್ಟು ಬಳಸಿಕೊಳ್ಳುತ್ತಿದ್ದರು. 1942 ರಲ್ಲಿ ಜಪಾನೀಯರು 
ಈ ದ್ವೀಪವನ್ನು ವಶಪಡಿಸಿಕೊಂಡರು. ಎಷ್ಟೋ ಆಸೆ, ಆಕಾಂಕ್ಷೆಗಳಿಂದ ಕಟ್ಟಿದ ಈ ದ್ವೀಪವನ್ನು 
ಬಿಟ್ಟೋಡಿದ ಬ್ರಿಟಿಷರು ಮತ್ತೆಂದೂ ಸುಳಿಯಲಿಲ್ಲ - ಸ್ವಾತಂತ್ರ್ಯಾ ನಂತರ ಬಾರತ 
ಸರಕಾರದ ಆಡಳಿತಕ್ಕೆ ಒಳಪಟ್ಟಿತು. 


ಆದರೆ ಈ ದ್ವೀಪ ಕಳೆದುಕೊಂಡ ಗತ ವೈಭವವನ್ನು ಮತ್ತೆ ಪಡೆಯಲಾಗಲಿಲ್ಲ. ಉಷ್ಣ 
ಪ್ರದೇಶದ ಸಸ್ಯ ಜಾತಿಗಳು ಈ ನಾಲ್ಕು ದಶಕಗಳಲ್ಲಿ ದಟ್ಟವಾಗಿ ಬೆಳೆದು ಆಕ್ರಮಿಸಿದೆ. ಅಡೆ 
ತಡೆಯಿಲ್ಲದಂತೆ ಮಳೆ ಪ್ರದೇಶದ ಕಾಡುಗಳು, ಕಟ್ಟಡಗಳಲ್ಲಿನ ಕಲ್ಲುಗಳನ್ನು ಸೀಳಿಕೊಂಡು 
ಬೆಳೆ ಬೆಳೆದು ಅಡ್ಡಾ ದಿಡ್ಡಿಯಾಗಿ ಬಿಳಲುಗಳನ್ನು ಎಲ್ಲೆಂದರಲ್ಲಿ ಇಳಿಸಿ, ಅತ್ಯಂತ ಎತ್ತರದ 
ಈ ಕಟ್ಟಡಗಳು ಕುಸಿದು ಬೀಳದಂತೆ ಆದಾರ ಒದಗಿಸಿವೆ. ಈಗಲೋ ಆಗಲೋ 
ಬೀಳುವಂತಿರುವ ತೊಲೆಗಳು ಗಾಳಿಯಲ್ಲಿ, ಈ ಮರಗಳ ಶಾಖೆಗಿಂತಲೂ, ಕೆಲವು ಕಾಡು 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 62 


ಬಳ್ಳಿಗಳಿಂದಲೂ ಹೇಗೋ ತೂಗಾಡುತ್ತಿವೆ. ಇಲ್ಲಿ ಮನುಷ್ಯ ಸಂಚಾರವಿಲ್ಲ. ಕೇವಲ ನೆನಪಿನ 
ಭೂತಗಳು ವರಾತ್ರವೆ ಅಂಡಲೆಯುತ್ತವೆ! ನಿರ್ಜನ ನಿಸರ್ಗದ ಗಬೀರ ಸೌಂದರ್ಯದ 
ಪರಿಸರದಲ್ಲಿ ಆಗೊಮ್ಮೆ ಈಗೊಮ್ಮೆ ಜಿಂಕೆಗಳು, ನವಿಲುಗಳು ತಮ್ಮ ತಮ್ಮ ಸಹಜ ಚಂಚಲತೆ, 
ರಾಜ ಗಾ೦ಬೀರ್ಯಗಳಿ೦ದ ಮುಕ್ತವಾಗಿ ಓಡಾಡುತ್ತವೆ. ಸೂಂರ್ಯನ ಬೆಳಕಿನಲ್ಲಿ ನೀಲ 
ಬಾನಿನ ಛಾವಣಿಯಯಡಿಂಯಲ್ಲಿ, ನೀಲ ಗಂಬೀರ ಕಡಲ ತಟಿಯಲ್ಲಿ ನವಿಲುಗಳ ಆ ವರ್ಣ 


ವೈಭವವನ್ನು ನೋಡುವುದೆ ಕಣ್ಣಿಗೊಂದು ಹಬ್ಬ!! 


ಜಲಾ೦ತರ್ಜಗತ್ತಿನ ಅದ್ಭುತ ಸಿರಿಯನ್ನು ನೊಡಬೇಕಾದರೆ ಅನಿರ್ವಾಸಿತ ದ್ವೀಪಗಳಾಧ 
ಜಾಲಿ ಬಾಯ್‌, ರೆಡ್‌ ಸ್ಥಿನ್‌ ಮತ್ತು ಸಿಂಕ್‌ ಮೊದಲಾದ ದ್ವೀಪಗಳಿಗೆ ಹೋಗಬೇಕು. 
ಸ್ಪಟಿಕದಂತಹ ಪರದರ್ಶಕ ನೀರಿನ ಪದರಗಳ ಮೂಲಕ ಬಣ್ಣ ಬಣ್ಣದ ಹವಳ ಬಳ್ಳಿಗಳು, 
ಬಗೆ ಬಗೆಯ ಮೀನುಗಳು ಕೈಗೆಟುಕುವಂತೆಯೇ, ಗಾಜಿನ ತಳದ ದೋಣಿಯಿಂದ ಕಾಣುತ್ತದೆ. 


ನೂರಾರು ದ್ವೀಪಗಳ ಸೌಂದಂರ್ಶ್ಯು ಸಿರಿ ಕೆಲವನ್ನು ಹೊರತು ಪಡಿಸಿದರೆ, 
ಅಲಭ್ಯವಾಗಿದೆ. ಮನುಷ್ಯ ಮಾತ್ರರಿಗೆ ಈ ದ್ವೀಪಗಳಿಗೆ ಪ್ರವೇಶ ಇನ್ನೂ ಅಸಾಧ್ಯವಾಗಿದೆ. 


ಅ೦ಡವರಾನವೊಂದು ನಿಜವಾಗಿಯೂ ಎಲ್ಲರೂ ಬಣ್ಣಿಸುವಂತೆ ಜೀವಂತ ವಸ್ತು 
ಸಂಗ್ರಹಾಲಯ: ಅದ್ಭುತ ರಮ್ಯ ಪ್ರಕೃತಿಂರು ಕಲಾಕೇಂದ್ರ. 


ಸಂಕ್ಷೇಪವಾಗಿ ಹೇಳುವುದಾದರೆ ಇದೊಂದು, ದಿಗ್ಧಾಂತಗೊಳಿಸುವ ಮಾಯಾಲೋಕ. 


ನಮಗರಿವಿಲ್ಲದಂತೆ ದಿನಗಳು ಸರಿದು ಹೋದವು. ಇನ್ನೆರಡು ದಿನಗಳಲ್ಲಿ ಈ 
ಸುಂದರ ದ್ವೀಪದಿಂದ ಬೀಳ್ಕೊಳ್ಳಬೇಕು, ನೆನಪು ಬಂದರೆ ಸಾಕು, ಮನಸ್ಸು ಚಡಪಡಿಸುತ್ತದೆ. 
ಒಂದಷ್ಟು ದಿನ ಬೆಂಗಳೂರಿನ ಕಲುಷಿತ ವಾತಾವರಣದಲ್ಲಿ ಹಳಸಲು ಯಾಂತ್ರಿಕ ಬದುಕಿನಲ್ಲಿ 
ಉಸಿರುಗಟ್ಟಿ ಸಾಂರುವ ಹಿಂಸೆಯಿಂದ ದೂರವಾಗಿ, ಯಾವುದೋ ದಿಗಂತದಾಚೆಗಿನ 
ರಮುಣೀಂರು ಜಗತ್ತಿನ ಹಿತದ ನೆರಳಿನಲ್ಲಿ ಕ್ಷಣ ಕ್ಷಣಕ್ಕೂ ಸ್ವರ್ಗ ಸುಖಾನುಭೊೂತಿಯನ್ನೆ 
ಪಡೆಂಯುತ್ತಿದ್ದ ನನಗೆ ಬೆಂಗಳೂರಿಗೆ ಮರಳುವುದೆ ಬೇಡವನಿಸಿತ್ತು. ಆದರೆ ಇಲ್ಲಿಂದ 
ನನ್ನನ್ನು ಸುತ್ತಿಕೊಂಡಿರುವ ಎಳೆತಗಳನ್ನು ಬಿಡಿಸಿಕೊಂಡು ಉಳಿಯುವುದಾದರೂ ಹೇಗ? 
(ಅಲ್ಲಿದೆ ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ - ಎ೦ಬ ದಾಸರ ಹಾಡೊಂದು ಪಿಸುಗುಟ್ಟಿತು, 
ನನ್ನ ಕಿವಿಗಳಲ್ಲಿ!) 


ಹೊರಡುವ ಸಿದ್ಧತೆಯಲ್ಲಿ:- 

ಎರಡೇ ಎರಡು ದಿನಗಳು ಉಳಿದಿದ್ದವು. ನಮ್ಮ ಉದ್ದೇಶ ಸಾರ್ಥಕವಾಗಿ ಪೂರೈಸಿತ್ತು. 
ನಾವು ಸಂಗ್ರಹಿಸಿದ್ದ ಸ್ಪೆಸಿಮನ್‌ಗಳನ್ನ್ನು ಹಾಸ್ಟೆಲಿಗೆ ತಂದು ಸಂಸ್ಕರಿಸಿ, ಜಾತಿ 
ವರ್ಗಕ್ಕನುಗುಣವಾಗಿ ವಿಂಗಡಿಸಿ ಬೇರೆ ಬೇರೆಯಾಗಿ ಪ್ಲಾಸ್ಟಿಕ್‌ ಚೀಲಗಳಲ್ಲಿ ಸ್ವಲ್ಪ ಫಾರ್ಮಲಿನ್‌ 
' ಹಾಕಿ ಬ'ದ್ರಗೊಳಿಸಲು ದಾರ ಬಿಗಿದು ಸಾಲಗಿ ಜೋಡಿಸಿದರು. ಹತ್ತು ದಿನಗಳಿಂದ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 63 


ಒಣಗಲು ಹರವಿದ್ದರು. ಹಾಸ್ದೆಲಿನಲ್ಲಿದ್ದ ಬೇರೆಯವರು, ವಾಸನೆ ಬರುತ್ತದೆಂದು ದೂರಿದರು. 
ಅವರಿಗೆ ಹೇಗೋ ಸಮಾಧಾನ ಮಾಡಿ ಅವುಗಳನ್ನೆಲ್ಲ ಹುಡುಗಿಯರ ಬಾತ್‌ ರೂಮ್‌ 
ಹಿಂದೆ ಇದ್ದ ಖಾಲಿ ಜಾಗಳದಲ್ಲಿ ಸುರಿದರು. ಹರವಿ ಸುರುವಿದ್ದ ಅವುಗಳನ್ನು ನೋಡಿದಾಗ 
ಸಮುದ್ರ ಸಂಪತ್ತನ್ನು ಸಾಕಷ್ಟು ಕೊಳ್ಳೆ ಹೊಡೆದು ತಂದಿದ್ದಾರೆನಿಸಿತು! ಅವರು ತಂದದ್ದು 
ಒಮದೇ ಎರಡೇ - ಕಪ್ಪೆ ಚಿಪ್ಪು, ಕವಡೆ, ಶಂಖಗಳು, ಹವಳ ಬಳ್ಳಗಳು, ಬಗೆ ಬಗೆಯ 
ಮೀನುಗಳು, ನಳ್ಳಿಗಳು, ಕಡಲ ಪುಷ್ಟ, ಕಡಲ ಸೌತೆ, ಬಸವನ ಹುಳುಗಳು ... ಹೀಗೆ 
ಒಂದಲ್ಲ ಎರಡಲ್ಲ.. ತಂದು ತಂದು ರಾಶಿ ಒಡ್ಡಿದ್ದರು. ಅಲ್ಲಿಯೆ ಒಂದು ದಿಡೀರ್‌ ವಸ್ತು 
ಸಂಗ್ರಹಾಲಯ ನಿರ್ವಾಣಗೂಂಡಂತೆನಿಸಿತು. ಕಾಲೇಜಿನ ಲ್ಯಾಭ್‌ಗೆಂದು ಸಂಗ್ರಹಿಸಿದ್ದರೂ 
ಹುಡುಗಿಂಯರು ಅವುಗಳಲ್ಲಿ ಸುಂದರವಾದ ಹವಳದ, ಬಗೆ ಬಗೆಂರು ಕೊಂಬೆಗಳನ್ನು 
ಭದ್ರವಾಗಿ ಸುತ್ತಿ ಸೂಟ್‌ ಕೇಸುಗಳಲ್ಲಿ ಅಡಗಿಸಿಟ್ಟದ್ದರು! ಒಬ್ಬರಿ೦ದೊಬ್ಬರಿಗೆ ತಿಳಿದು ನಮ್ಮ 
ವರೆಗೂ ತಲುಪಿತು. 


ನನ್ನ ಗೆಳತಿ ಬೈದು ಅವುಗಳನ್ನೇಲ್ಲಾ ಸ ಇರಿಸಿದಳು. ಹೊಟ್ಟೆ ತೊಳೆಸುವಂತಹ 
ವಾಸನೆ! ಅವುಗಳನ್ನು. ಚೆನ್ನಾಗಿ ಒಣಗಿಸಿ ಕೆಲವು ದ್ರಾವಕಗಳನ್ನು ಘಃ ಬದ್ರಪಡಿಸಬೇಕು 
ಹೊರತು ಹೀಗೆಲ್ಲಾ ಅಲ್ಲ -ಎಂದು ಬೈದು ಬುದ್ಧಿ ಹೇಳಿದಳು. ಜೊತೆಗೆ ಕಾಲೇಜಿಗೆ 
ಕೊಟ್ಟು ಉಳಿದಿದ್ದನ್ನು ಮಾತ್ರವೇ ವೈಯಕ್ತಿಕವಾಗಿ ತೆಗೆದಿಟ್ಟುಕೊಳ್ಳಬೇಕೆಂದಳು. ಚಕಾರವೆತ್ತದೆ, 
ಉಳಿದವರೆಲ್ಲರೂ ಪೆಟ್ಟಿಗೆಗಳೊಳಗಿಂದ ಹೊರಗೆ ತೆಗೆದಿರಿಸಿದರು. 


ನಿಸರ್ಗ ಸಂರಕ್ಸಣಾದಿಕಾರಿಗಳಿಂದ ಟ್ರಾನ್ಸಿಟ್‌ ಪರ್ಮಿಟ್‌ ಅನ್ನು ಗಳಿಸಿದ್ದಾಯಿತು. 
ನಮ್ಮ ನಮ್ಮ ಷಾಪಿ೦ಗೂ ಮುಗಿದಿತ್ತು. ಹೊತ್ತು ಹೋಗಿದ್ದ ಹಣವೆಲ್ಲವೂ ಕರಗಿ ಹೋಗಿತ್ತು. 
ಇನ್ನೊಂದೆರಡು ದಿನ ಉಳಿದರೂ ಊಟ ತಿಂಡಿಗಳಿಗೆ ಕ್ಲಾಮವಂತೂ ಕಟ್ಟಿಟ್ಟದ್ದು!!! 


ಎಲ್ಲ ಸಿದ್ಧತೆಗಳಾದರೂ, ನಮ್ಮೊಳಗಿನ ಭಯ, ಕಾತರಗಳು ಕ್ಷಣ ಕ್ಷಣಕ್ಕೆ ಇಮ್ಮಡಿಸಿದವು. 
26ನೇ ನವೆಂಬರ್‌ ಹೊರಡಬೇಕಾಗಿದ್ದ ಹಡಗು ಹೊರಡುವ ಸೂಚನೆಗಳು ಬರಲಿಲ್ಲ. 
ಉಮಾರು 8-10 ದಿನಗಳಿಂದ ನಿಲ್ಲದ ದರಿದ್ರ ಮಳೆ, ಪ್ರಚಂಡಗಾಳಿ, ಮುಸಲ ದಾರೆ - 
ಇದರಿಂದ ಉಂಟಾದ ಉತ್ಸತಗಳು ಅಷ್ಟಿಷ್ಟಲ್ಲ! ಮನೆ ಹೆಂಚುಗಳು ಹಾರಿದವು; ಕಿಟಕಿ 
ಗಾಜುಗಳೊಡದವು. ಹಳೆ ಕಟ್ಟಡಗಳು ಉರುಳಿದವು. ಮರಗಳು ಕಡಿಮೆ ನೆಲ ತಾಕಿದವು. 
ವಿದ್ಯುತ್‌ ಕಂಬಗಳು, ತಂತಿಗಳು ಕಡಿಮೆ ಬಿದ್ದವು ಅಂಡಮಾನವನ್ನೆಲ್ಲಾ ಅಂಧಕಾರ ಕವಿಯಿತು. 
ಪ್ರಚಂಡ ವೇಗದ ಬಿರುಗಾಳಿಯೆದ್ದು ಬಂಗಾಳ ಸಮುದ್ರವನ್ನು ಕಲಕಿತು. ಪ್ರಲಯ ಕಾಲದ 
ಕಡಲುಬ್ಬರದಲೆಗಳು ಬೆಟ್ಟದಷ್ಟು ಎತ್ತರವೆದ್ದು ದಂಡೆಗಪ್ಪಳಿಸಿ, ಅಪ್ಪಳಿಸಿ, ರಸ್ತೆಯ ಬದಿಗಿನ 
ಗೋಡೆಯನ್ನು ಉರುಳಿಸಿ, ರಸ್ತೆಗೂ ನುಗ್ಗಿದವು ಅಲೆಗಳು! 


ಆ ಭಯಂಕರ ವಾಸ್ತವಾನುಭವದ ನಡುವೆಯೂ ನನಗೆ ಗೋಕಾಕಾರ "ಸಮುದ್ರ 
ಗೀತೆಗಳು" ಕವನ ಸಂಕಲನದ ಕವಿತೆಗಳು ನೆನಪಾದವು. ಸಮುದ್ರವನ್ನು ಅದರ ಜೀವ 
ಸ್ಥಿತಿ ಮನೋವ್ಯಾಪಾರಗಳೊಂದಿಗೆ ಎಷ್ಟು ವರ್ಣಿಸಿದರೂ ತಣಿದಂತೆ ಕಾಣಿಸಲಿಲ್ಲ. ಅಗಾಧ 
ನೀಲ ಜಲರಾಶಿ, ಬೆಟ್ಟದೆತ್ತರವೇಳುವ ಅಲೆಗಳ ಬೊಮ ಸೌಂದಂರ್ಯ, ದಿಗಂತಗಳನ್ನೆ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 64 


ನಡುಗಿಸುವ ಅದರ ಅಬ್ಬರ ಘೋಷ - ಕವಿಯ ಕಣ್ಮುಂದೆ ಚಿತ್ರಗಳ ಸರಮಾಲೆಯನ್ನೆ 
ಸೃಷ್ಟಿಸಿರಬೇಕೆನಿಸಿತು. ಸಮುದ್ರದ ಆಳ, ಅಗಲಗಳು, ಅದರ ಭೂಮ ಭವ್ಯ ವ್ಯಕ್ತಿತ್ವವನ್ನು 
ಅರಿವ ಸಾಹಸ ಯಾರಿಗಿದೆ? ಅಳಿವು-ಉಳಿವು, ಹುಟ್ಟು - ಸಾವು, ನೋವು-ನಲಿವು - 
ಇತ್ಯಾದಿ ದ್ವಂದ್ವಗಳ ಆಗರ. ಸುಮದುಗಿರ ಸೌಂದಂರ್ತು ರುದ್ರ ಸೌಂದಂರ್ಶು! ಅದರ 
ಬಣ್ಣನೆಗೆ ಮನುಷ್ಯನ ಅಳವು ಸಾಲದು. ಆದ್ದರಿಂದಲೆ ಸಮುದ್ರವನ್ನು ಸಂಬೋಧಿಸುತ್ತಾ 
ಗೋಕಾಕರು - “ಶಾಂತಿಯಿಲ್ಲ, ಕ್ಷ್ಲೋಭೆಯಿಲ್ಲ ನಿನಗೆ! ಶಾಂತಿಯಿದೆ, ಕ್ಲೋಭೆಯಿದೆ ನಿನಗೆ! 
ಮಾನವನಂತೆ, ಸಮಾಧಾನ ರಹಿತ! ದೇವನಂತೆ ಶಾಂತಿ ಪೂರಿತ ಭದ್ರ ರುದ್ರ ನಿರುವೆ ನೀನು 
ಸಮುದ್ರ ರಾಜ!” -ಎಂದು ಸಂಭ್ರಮಿಸಿ ನುಡಿದಿದ್ದಾರೆ. ಸಮುದ್ರದ ಅದ್ಭುತ ಅದಮ್ಯ 
ಶಕ್ತಿಯನ್ನು ಕಂಡು ರುದ್ರ ಪುರುಷ, ಮಾರುತಿ ಬಲ ಭೀಮ, ತ್ರಿಪುರಾಂತಕ, ಎಂದು 
ಕೀರ್ತಿಸುವುದರ ಜೊತೆಗೆ ತಾಂಡವ ನೃತ್ಯ, ಪ್ರಚಂಡ ಕೋಲಾಹಲಗಳನ್ನು ಸೃಷ್ಟಿಸುವ, 
ನಟ ಸಾಮ್ರಾಟ ಎಂದು ಕರೆದಿರುವುದು ಸಾರ್ಥಕವೆನಿಸಿತು. ಕಿನ್ನರ ಕಿ೦ಪುರುಷರ ನೌಕೆಗಳಂತೆ 
ಹೆಡೆಯಲ್ಲಿ ಪುಷ್ಟ ರಾಗವಿಹ ಕಾಳ ಸರ್ಪಗಳಂತೆ ಕಾಣುವ ಸಾವಿರಾರು ತೆರೆಗಳ ವೈಭವದ 
ಲೀಲೆ ಕವಿಯ ಪ್ರತಿಭೆಯ ಕಣ್ಣನ್ನು ತೆರೆಸಿದ್ದರೆ ಆಶ್ಚರ್ಯವಿಲ್ಲ. ಬೆಳಗು, ಸಂಜೆ, ರಾತ್ರಿಗಳಲ್ಲಿ 
ಸಾಗರ ಗಾಂಭೀರ್ಯ ಆಸಂಖ್ಯ ಭಾವರಾಗಗಳನ್ನು ಮಿಡಿಸುತ್ತದೆ. ಅದ್ಭುತ ರೊಮಾಂಚಕಕಾರಿ 
ದೃಶ್ಯಗಳನ್ನು ಮನೋ ನೇತ್ರದ ಪರದೆಯ ಮೇಲೆ ಬಿಡಿಸುತ್ತದೆ. ನಿಜವಾಗಿಯೂ ಸಮುದ್ರದ 
ಮಹಾಘನತೆಯ ಮುಂದೆ ಮನುಷ್ಯ ಕೇವಲ "ಬರಿಪಿಳ್ಳಿ, ನೀರ್ಗುಳ್ಳಿ' ಎಂದು ಕವಿಗೆ 
ಅನಿಸಿರುವುದು ವಿಶ್ವ ಸತ್ಯ. "ಯೋಚಿಸಿದಷ್ಟು ಮನಸು ಗ೦ಬೀರವಾಗತೊಡಗಿತ್ತು. ನನ್ನ 
ಕನಸಿನ ಲೋಕ ಮುರಿದು, ವಾಸ್ತವದ ಪರಿಸ್ಥಿತಿಯನ್ನು ಅರ್ಥವರಾಡಿಕೊಳ್ಳುವುದಕ್ಕೆ 
ಪ್ರಯತ್ನಿಸುತ್ತಿದ್ದೆ. ಆದರೆ ಸಮುದ್ರ ನನ್ನನ್ನು ಮತ್ತ ಮತ್ತೆ ಕಾಡತೊಡಗಿತ್ತು. ಕವಿ ಚಿತ್ರಣದ 
ಆಸ್ವಾದನೆ, ನಿಜ ಸಂದರ್ಭದ ಮುಖಾಮುಖಿ ಅನುಭವಗಳು ಬೇರೆ ಬೇರೆಯಾಗಿದ್ದವು!! 


ಕಡಲ ಗಂಭೀರ ಪ್ರಶಾಂತತೆಯನ್ನು ಕಂಡಿದ್ದ ನನಗೆ ಈಗ ಅದರ ಭೀಷಣ ಕೋಪದ 
ಕ್ರೌರ್ಯವನ್ನು ನೋಡಿ ದಿಗ್ಗ್ದಮೆಯಾಯಿತು. ಇಂತಹ ಪ್ರಚಂಡ ಪರಿಸ್ಥಿತಿಯಲ್ಲಿ ಏನಾಗುವುದೊ 
ಎನಿಸಿತು. ತೀರಾ ಅವಶ್ಯಕವನಿಸಿದ ಓಡಾಟ ಬಿಟ್ಟರೆ ರಸ್ತೆಗಳಲ್ಲಿ ಕಾಣುತ್ತಿದ್ದುದ್ದು, ನುಗ್ಗಿ 
ಹರಿವ ಮಳೆ ನೀರಿನ ಹೊಳೆಗಳು, ಗುಡುಗು ಸಿಡಿಲುಗಳಬ್ಬರವನ್ನೂ ಮೀರಿ ಕಿವಿಗಪ್ಪಳಿಸುತ್ತಿದ್ದ 
ಸಮುದ್ರ ಘೂರ್ಮಿಕ! 


ರಾತ್ರಿಗಳಲ್ಲಿ ನಿದ್ದೆಯೆ ಅಪರೂಪವಾಯಿತು. ಕಾತರ, ಕಳವಳ, ಉಮ್ಮಳ, ಉದ್ವಿಗೃತೆಗಳು, 
ಒ೦ದೆಡೆಂರರಾದರೆ, ಹಾಸ್ಟೆಲಿಗೆ ಹತ್ತಿರದ ಅಬೆರ್‌ಡೀನ್‌ ದಂಡೆಯಿಂದ ಕೇಳಿಬರುತ್ತಿದ್ದ 
ಅಲೆಗಳಬ್ಬರಗಳು ಹಾಸ್ಟೆಲ್‌ ಸುತ್ತಲಿನ ತೋಟದೊಳಗೆ ಅಲ್ಲಲ್ಲಿ ಅವಿತುಕೊಂಡು ಭಯದಿಂದ 
ಅರಚುತ್ತಿದ್ದ ಕಪ್ಪೆಗಳ ವಟ ವಟ - ಟರ್ರ ಟರ್ರ -ಟರ್ರ ! ಇದರ ಜೊತೆಗೆ ಸಾಲದೆಂಬಂತೆ 
ಸೊಳ್ಳೆಗಳ ಶಬ್ದ ಮತ್ತು ಕಾಟ ಬೇರೆ!! ಕಣ್ಣು ಮುಚ್ಚಿದರೆ ಬೆಚ್ಚಿ ಬೀಳುತ್ತಿದ್ದ. ಅಂಡಮಾನ 
ಪ್ರವಾಸದ ನಲಿವು ಗೆಲುವುಗಳು ಬಾಡ ಹತ್ತಿದವು. 


ಕೇವಲ ಒಂದೇ ಒಂದ ದಿನವಿದೆ, ಹೊರಡಲು ಎಂದಾಗ, ರಾತ್ರಿ ಮಲಗುವಾಗ 


ಮೇಣದ ಬತ್ತಿಯ ಮಂದ ಬೆಳಕಿನಲ್ಲಿ ಲೀಲಾಗೆ ಹೇಳಿದೆ - “ಲೀಲಾ ಏನು ಮಾಡುವುದೇ? 
ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 65 


ಪರಿಸ್ಥತಿ ನೋಡಿದರೆ ಹಡಗು ಹೊಡುವಂತಿಲ್ಲ. ಬಿರುಸು ಮುಳೆ, ಬಿರುಗಾಳಿಗಳಲ್ಲ 
ಹೊರಡುವುದೂ ಕೂಡ ಅಪಾಯವೆ! (ನನಗ ಆಗಲೇ ಬಯ ಶುರುವಾಗಿತ್ತು. ಹಡಗು 
ಹೊರಡಬಾರದೆಂದೆ ನನ್ನ ಅಂತರಂಗದ ಹಾರೈಕೆಯಾಗಿತ್ತು) ಮನೆಯವರು ಇಲ್ಲಿನ ಸುದ್ದಿ 
ಟಿ.ವಿ. ಸಮಾಚಾರ ಪತ್ರಗಳಿಂದ ಕೇಳಿರುತ್ತಾರೆ. ಅವರೆಗೆಲ್ಲಾ ಬಂಯವಾಗಿ ಹೋಗಿರುತ್ತೆ.. 
ನಿನಗೇನು ಅನಿಸುತ್ತೆ, ನಾಳೆ ಹಡಗು ಹೊರಡುತ್ತೊ ಇಲ್ಲೋ?” - ಸಂಶಂತುದಿಂದ 
ಕೇಳಿದೆ. 


"ಯಾಕೆ ಯೋಚನೆ ಮಾಡ್ತಿ, ಮಲಕ್ಕೋ, ನಾಳೆಗೆ ಎಲ್ಲಾ ಶಾಂತವಾಗುತ್ತೆ. ಬೆಳಿಗ್ಗೆ 
ಬೇಗ ಬೇರೆ ಏಳ್ಬೇಕು. 9.00 ಗಂಟೆಗೆ ಹಡಗು ಹೊರಡೋದರಿಂದ 7.30ಕ್ಕೆ ನಾವು 
ರಿಪೋರ್ಟ್‌ ಮಾಡಿಕೊಳ್ಳಬೇಕು" - ಎಂದಳು. 


"ಐ ಡೊಂಟ್‌ ತಿಂಕ್‌, ಈ ಸಲ ನಮ್ಮ ಹಡಗು ಪ್ರಯಾಣ ಬರುವಾಗ ಇದ್ದ ಹಾಗೆ 
ಇರುತ್ತೇಂತ | ಕಲ್ಕತ್ತಾದ "ಹರ್ಷ' ಕ್ಯಾನ್ಸಲ್‌ ಆಗಿರುವುದರಿಂದ ವಿಪರೀತ ರಷ್‌ ಇರುತ್ತೆ. 
ನಮಗ' ಜಾಗಮೂ ಸಿಗುವುದು ಅನುಮಾನವೆ! ದರಿದ್ರದವರು, ಸೀಟುಗಳಿಗೆ 
ನಂಬರುಗಳನ್ನಾದರೂ ಕೊಡಬೇಡವೇ?' - ಎಂದು ದೂರಿದೆ. 

ಬರುವಾಗ ಇದ್ದಷ್ಟು ಅನುಕೂಲ ಹೊರಡುವಾಗ ಇರಲಾರದೆನ್ನುವುದು ಟಿಕೇಟು 
ಕೊಳ್ಳುವಾಗಲೆ ತಿಳಿಯಿತು. ಟಿಕೇಟುಗಳ ಮೇಲೆ ಹಚ್ಚಲು ಪ್ರತಿಯೊಬ್ಬರ ಬಾವಚಿತ್ರಗಳು 
ಬೇಕೇ ಬೇಕೆಂದು ಹಟ ಹಿಡಿದರು. ಬರುವಾಗ ಅದನ್ನು ಯಾರೂ ಒತ್ತಾಯಿಸಿ ಕೇಳಿರಲಿಲ್ಲ. 
ಆದರೆ ಇಲ್ಲಿನ ನಿಯಮಗಳು ಬಹಳ ಕಡಿದು. ಹಾಗಾಗಿ ನಮ್ಮ ಪ್ರಾರ್ಥನೆ ಯಾರಿಗೂ 
ಕೇಳಿಸದೆ ಹೋಗಿ ಅರ್ಜೇಂಟಾಗಿ ಒಂದು ಸ್ಟುಡಿಯೋ ಪತ್ತೆ ಹಚ್ಚಿ ಅವನನ್ನು ಬೇಡಿಕೊಂಡು, 
ಒಬ್ಬೊಬ್ಬರಾಗಿ ಹ್ಯಾಪ್‌ ಮೋರೆಗಳನ್ನೆ ಕ್ಯಾಮೆರಾಗೆ ಒಡ್ಡಿ ಬಂದಿದ್ದೆವು. ನಮ್ಮ ಮುಖಗಳನ್ನು 
ನಾವೆ ಗುರುತಿಸಲಾಗದಷ್ಟು ವಿಕಾರವಾಗಿದ್ದ ನಮ್ಮ ಬಾವ ಚಿತ್ರಗಳು ನಮ್ಮ ಕೈ ಸೇರಿದ್ದವು. 


ಈ ಷಿಪ್ಪಿಂಗ ಕಾರ್ಪೋರೇಷನ್‌ನಲ್ಲಿ ಯಾರಿಂದಲೂ ಸಹಾಯ ದೊರೆಯುವುದೆಂಬ 
ಬರವಸೆ ಇಲ್ಲದೆ ಹೋಯಿತು. 


"ನಾಳೆ ಅಕಸ್ಮಾತ್‌ ಹಡಗು ಹೊರಡುವುದಿಲ್ಲ ಅಂದರೆ ಮುಂದೆ ನಾವೇನು ಮಾಡಬೇಕು' 
- ಎಂದು ಕೇಳಿದೆ. 


"ಮಾಡೋದೇನು? ಎಲ್ಲಾ ಹಾಳು ಅಂತ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದುಕೊಂಡು 
ಸುಮ್ಮನಾಗುವುದು... ಇದಿರಲಿ. 29ಕ್ಕೆ ಮದ್ರಾಸಿನಿಂದ ಬೆಂಗಳೂರಿಗೆ ರೈಲ್ವೆ ಟಿಕೇಟು ಬುಕ್‌ 
ಮಾಡಿರೋದು ಹೋಗಾತ್ತೇ' - ಎಂದು ಇನ್ನೊಂದು ಸಮಸ್ಯೆ ಮುಂದಿಟ್ಟಳು. 


ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದರು. ಎದ್ದು ಹೋಗಿ ಬಾಗಿಲು ತೆಗೆಯುವುದಕ್ಕೂ 
ಹೆದರಿಕೆ. "ಮೇಡಂ, ಮೇಡಂ.. ಮಲಗಿಬಿಟ್ಟಿರಾ ಆಗಲೆ' 


-ಪುರುಷೋತ್ತಂರವರ ದ್ವನಿ ಕೇಳಿಸಿತು. 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 66 


“ಇಲ್ಲ ಸಾರ್‌ .. ಏನಾದರೂ ಕೆಲಸ ಇತ್ತಾ?” - ಕೇಳಿದಳು ಲೀಲಾ. 
"ನೋಡಿ ಕ್ಯಾಂಟೀನ್‌ ನಾಗರಾಜ್‌ ಬಂದಿದ್ದಾರೆ"- ಅವರು ಎನೊ ಮಾತಾಡಬೇಕಂತೆ. 
“ಇದೇನೆ ಈ ರಾತ್ರೀಲಿ ಈ ಪಿಶಾಚಿ "- ಎಂದೆ ನಾನು. 


"ಇರೆ ಏನಾದರೂ ನ್ಯೂಸ್‌ ಗೊತ್ತಾಗುತ್ತೆ. ನಾಳೆ ನಾವು ಹೊರಡುವುದು, ಇವರಿಂದ 
ಡೆಫೆನೆಟ್‌ ಮಾಡಿಕೊಳ್ಳಬಹುದು' - ಅವಳ ಮುಖದಲ್ಲಿ ತೆಳ್ಳನೆಯ ಗೆಲುವು ಕಂಡಿತು. 


ನಾಗರಾಜ್‌ ಅವರನ್ನು ಭೇಟಿಂಯಾದ' ಮೇಲೆ ಪರಿಸ್ಥಿತಿ ಅರ್ಥವಾಯಿತು. ನಾಳೆ 
ಬೆಳಿಗ್ಗೆ ರೇಡಿಯೊ ಸುದ್ದಿಯಲ್ಲಿ ಹಡಗು ಹೊರಡುವ ವೇಳೆಯನ್ನು ತಿಳಿಸುತ್ತಾರೆ. ಗಾಳಿಯ 
ವೇಗ ಇನ್ನೂ ತೀಕ್ಷ್ಣವಾಗಿರುವುದರಿ೦ದ ಏನನ್ನೂ ಹೇಳಲು ಸಾಧ್ಯವಿಲ್ಲ ಎಂದರು. ನಮ್ಮ 
ಷೆಡ್ಕೂಲ್‌ (ಪೂರ್ವ ಯೋಜಿತ) ಪ್ರಕಾರ ಮದ್ರಾಸ್‌ ತಲುಪದಿದ್ದರೆ ರೈಲ್ವೆ ಟಿಕೇಟುಗಳು 
ವ್ಯರ್ಥವಾಗುತ್ತೆ. ಅದಕ್ಕಾಗಿ ನಾಗರಾಜ್‌ರವರಿಗೆ, ಸಾಧ್ಯವಾದರೆ ಟೆಲಿಗ್ರಾಂ ಮೂಲಕ ಕ್ಯಾನ್ಸಲ್‌ 
ಮಾಡಿಸಲು ಹೇಳಿದೆವು. ಅವರೂ ಒಪ್ಪಿ ನಂತರ ತಿಳಿಸುವುದಾಗಿ ಹೇಳಿ ಬೀಳ್ಕೊಂಡರು. 
ಪರಿಸ್ಥಿತಿಯಲ್ಲಿ ಸುಧಾರಣೆ ಬರಲೆಂದು ಪ್ರಾರ್ಥಿಸುತ್ತಾ, ಪ್ರಾರ್ಥಿಸುತ್ತಾ ಕಣ್ಣು ಹತ್ತಿದವು. 


ನಾಳೆ ಹಡಗು ಹೊರಡುವುದಿಲ್ಲ ಎನ್ನುವ ಸುದ್ದಿಗಳೆ ಸುತ್ತಿ ಸುತ್ತಿ ನಮ್ಮನ್ನು ಬೆದರಿಸಿ 
ಕಾಡಿದ್ದವು. ಅವು ಸುಳ್ಳಾಗಲೇಂದೆ ನಮ್ಮ ಹಾರೈಕೆ, ಆದರೆ ಈಗ ಅನ್ನಿಸಿತು. ನಮ್ಮ ಇಚ್ಛೆ, 
ಅನಿಚ್ಛೆಗಳ ಪ್ರಶ್ನೆಯೆ ಇಲ್ಲ. ಎಲ್ಲವೂ ಯಾವುದೊ ಒಂದು ಅಗೋಚರ ಖಯತಧರ್ಮಕ್ಕೆ 
ಅನುಗುಣವಾಗಿ ನಡೆಯುತ್ತೆ. ಅದರ ಮುಂದೆ ನಾವು ಅಲ್ಲರು - ಎನ್ನುವ ವೇದಾಂತದ 
ಚಿ೦ತನೆಯೊಂದೆ ಸಮಾಧಾನ. 


26ನೆ ನವೆಂಬರ್‌ -ನಾವ ಹೊರಡುವ ದಿನ - ಹೊರಡುವ ಈ ಗಳಿಗೆಂರು 
ನಿರೀಕ್ಷೆಂಯುಲ್ಲಿಂಯೆ ಮೂರು ನಾಲ್ಕು ದಿನಗಳನ್ನು ಕಳೆದವು. ಯಾರೂ ಯಾರನ್ನೂ 
ಎಚ್ಚರಿಸಬೇಕಾಗಲಿಲ್ಲ. ನಿದ್ದೆ ಹತ್ತಿದ್ದರೆ ತಾನೇ? 

ಎಲ್ಲೆಲ್ಲೂ ನೀರು- ಮಳೆನೀರು - ಸಮುದ್ರದ ನೀರು - ಆದರೆ ಹಾಸ್ಟೆಲಿನಲ್ಲಿ 
ನೀರಿಗೆ ಕ್ಷಾಮ ಬ೦ತು. ಆದರೆ ಹೇಗೊ ಒಂದಿಷ್ಟು ನೀರಿನಿಂದಲೆ ನಮ್ಮ ಕೆಲಸಗಳನ್ನು 
ಮುಗಿಸಿ 7.30 ಕ್ಕೆ ನಮ್ಮ ಲಗ್ಗೇಜನ್ನು ಇಳಿಸಿಕೊ೦ಡು ಹಾಸ್ಟೆಲ್‌ ಮುಂದೆ ನಿಂತೆವು. ಬೆಳಿಗ್ಗೆ 
6.30ರ ರೇಡಿಯೋ ಸಮಾಚಾರದಲ್ಲಿ, ಹಡಗು ಹೊರಡುವ ಸುದ್ದಿ ಕೇಳಿದ್ದೆವು. ಅದಕ್ಕ 
ನಮ್ಮ ಮುಖಗಳಲ್ಲಿ ಗೆಲುವಿನ ಗೆರೆಗಳು ಮೂಡಿದ್ದವು. ಅಷ್ಟರಲ್ಲಿ ನಮ್ಮ ಲಗ್ಗೇಜು ಹೊರಲು 
ಲಾರಿಂಶೊಂದು ಬಂತು. ನಾಗೇಂದ್ರ, ರಾಜು ಇವರಿಗೆ ಲಗ್ಗೇಜು ತುಂಬಿಸಲು ಹೇಳಿ 
ಹುಡುಗರನ್ನು ಹೋಟೆಲಿಗೆ ಕರೆದೊಂಯ್ದಿವು. 

ನಮ್ಮನ್ನು ನೋಡುತ್ತಿದ್ದಂತೆ ಮಾನಿಗಳಿಬ್ಬರು ನಕ್ಕರು. ಆ ನಗುವಿನಲ್ಲಿದ್ದ ಅರ್ಥ 
ನಮಗೆ ಹೊಳೆಂರುಲಿಲ್ಲ. "ನಮ್ಮ ಅನ್ನಪೂರ್ಣೆಂತು ಯಣ ನಿಮಗೆ ಇನ್ನೂ ತೀರಿಲ್ಲ'- 
ಎಂಬುದೆ ಅದರ ಅರ್ಥವಾಗಿತ್ತು. ತಿಂಡಿಗೆ ಆರ್ಡರ್‌ ಮಾಡುತ್ತಿದ್ದಂತೆ ರಾಜೇಶ್‌, 


ಪುರುಷೋತ್ತಂ ಬಳಿಗೆ ಬಂದು - "ಸಾರ್‌ ಈಗ ತಾನೆ ಹ್ಯಾಡೋ ಜೆಟ್ಟಿಯಿಂದ, ವಾಪಸ್ಸು 
ಬಂದವು ಹೇಳಿದರಂತೆ ಹಡಗು ಹೊರಡೋದಿಲ್ಲಾಂತ'- ಎಂದ. 


ಹೋಗ್ರೋ, ಯಾರ್ಯಾರೋ ಹೇಳಿದ್ದನ್ನು ನಂಬಬೇಡಿ 
“ಎ ಆರ್‌ ಗೋಯಿಂಗ್‌, ಡೋಂಟ್‌ ವರೀ' ಎಂದರು - 


ಬಂದವನಿಗೆ ಸಮಾದಾನವಾಯಿತು. ಒಳಗೆ ನಿಜವಿರಬಹುದೆ ಎಂಬ 
ಅನುಮಾನವಿದ್ದರೂ, ನಮ್ಮ ಸೋಲನ್ನು ಒಪ್ಪಿಕೊಳ್ಳಲು ಮನಸ್ಸು ಸಿದ್ಧವಿರಲಿಲ್ಲ. 


ಆದರೆ ವಾಸ್ತವವಾಗಿ ನಾವು ಕೇಳಿದ ಸುದ್ದಿ ಸತ್ಯವಾಗಿತ್ತು - ಎನ್ನುವುದು ನಾವು 
ಪೋರ್ಟ್‌ಗೆ ಹೋದಾಗಲೆ ತಿಳಿದದ್ದು. ಪ್ರವೇಶ ದ್ಹಾರಗಳು ಮುಚ್ಚಿದವು. ಯಾರೂ ಇಲ್ಲದ್ದನ್ನು 
ನೋಡಿ, ನಮಗೆ ಆಶ್ಚರ್ಯವಾದರೂ ಹಡಗು ಹೊರಡುವುದಿಲ್ಲ - ಎನ್ನುವ ಮಾತನ್ನು 
ನಂಬಲು ಈಗಲೂ ಸಿದ್ಧವಿರಲಿಲ್ಲ. ನಮ್ಮ ಗುಂಪನ್ನು ನೋಡಿದ ಶ್ರೀಕಾಂತ್‌ ಡೆಕ್‌ ಮೇಲೆ 
ನಿಂತಿದ್ದವನು ಕೈ ಬೀಸಿದ. 


"ನಾಗರಾಜು ಹೊರಗೆ ಬಂದರು. ಷಿಪ್‌ ಕ್ಯಾನ್ಸಲ್‌ ಆಗಿರುವುದು ಸತ್ಯವೆಂದರು. 
"ಹೋಗಲಿ ನಾಳೆಯಾದರೂ ಹೊರಡುತ್ತಾ?' ಒಟ್ಟಿಗೆ ಕೇಳಿದೆವು. 


"ಹವಾಗುಣ ಹೇಗಿರುತ್ತೆ, ಅನ್ನುವುದರ ಮೇಲಿರುತ್ತೆ. ಸುವರಾರು 600 ಕಿ.ಮೀ. 
ವೇಗದಲ್ಲಿ ಚಂಡ ಮಾರುತ ಬೀಸುತ್ತಿದೆ. ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. 
ಹಡಗನ್ನು ನೀರಿಗಿಳಿಸುವುದೂ ಅಪಾಂಯವೆ! ನೋಡಬೇಕು ಏನಾಗುತ್ತೊ' ಎಂದರು. 


ಸೋತ ಮುಖಗಳನ್ನು ಹಾಕಿಕೊಂಡು ಹಿಂತಿರುಗಿದೆವು. ಇನ್ನೂ ಪ್ರಚಂಡ ಗಾಳಿ. 
ಸಮುದ್ರದಲೆಗಳ ಪ್ರತಾಪನ, ಮನಸ್ಸುಗಳು ಬೇಸರದ ಮೂಸೆಗಳಾದವು. ಹೊತ್ತು ಕಳೆಯುವುದು 
ಹೇಗೆನ್ನುವುದೇ ಸಮಸ್ಯೆಯಾಯಿತು. ಮಳೆ ಸ್ವಲ್ಪ ಬಿಟ್ಟಿತ್ತು. ಆದರೇನು ಪೋರ್ಟ್‌ಭ್ಲೇರಿನಲ್ಲಿ 
ಬಂದಿಗಳಾಗಿದ್ದೆವು. 


ಹುಡುಗರ ಮೇಲಿನ ಹತೋಟಿಯನ್ನು ಸಡಿಲಿಸಿ ಅವರ ಪಾಡಿಗೆ ಅವರನ್ನು ಬಿಟ್ಟೆವು. 
ನಾವು ಮೂವರೂ ಪೋರ್ಟ್‌ ಬ್ಲೇರಿನ ಮೂಲೆ ಮೂಲೆ ಸುತ್ತಿದೆವು. ಗ್ರಂಥಾಲಯಕ್ಕೆ 
ಹೋಗಿ ಅಂಡಮಾನ ಇತಿಹಾಸ ಓದಿದೆವು. ಮ್ಯಾಗಜೀನ್ಸ್‌ ತಿರುವಿ ಹಾಕಿದೆವು. ಸಂಜೆಯಾಗುತ್ತಲೆ 
ನೇತಾಜಿ ಸ್ಟೇಡಿಯಮ್‌, ಅಬೆರ್‌ಡೀನ್‌ ಬೀಜ್‌-ಇಷ್ಟೇ, ಕಾಲ ಕಳೆಯಲು ದೊರೆತ 
ಜಾಗಗಳಾದವು. 

ರೇಡಿಯೋಗೆ ಕಿವಿ ಹಚ್ಚಿ ಕೂರುವುದು. ಷಿಪ್ಪಿಂಗ್‌ ಕಾರ್ಪೋರೇಷನ್‌ ಆಫೀಸಿಗೆ 
ಹೋಗಿ, ಮ್ಯಾನೇಜರ್‌ ಮತ್ತು ಪೈಲಟ್‌ ಆಫೀಸರುಗಳನ್ನು ಮಾತನಾಡಿಸಿ ನಮ್ಮ ಆತಂಕವನ್ನು 
ತೋಡಿ ಕೊಳ್ಳುವುದು, ನಾಳೆಹೊರಡುವುದೆಂಬ ಬ'ರವಸೆ ಮಾತುಗಳನ್ನು ಅವರಿಂದ 
ಹೇಳಿಸುವುದು ಇಷ್ಟೇ ಕೆಲಸವಾಯಿತು! 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 68 


ಅವರೆಲ್ಲರಿಗೂ ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಅವರನ್ನು ಇಷ್ಟುದೂರ 
ಕಳಿಸಿರುವ ಪ್ರಾಂಶುಪಾಲರ" ಬಗ್ಗೆ ಮುತ್ತು ತಂದೆ ತಾಯಿಗಳಿಗೆ ಸಹಜವಾಗಿ 
ಉಂಟಾಗಿರಬಹುದಾದ ಕಳಂಕದ ಬಗ್ಗೆ ಸಹಾನುಭೂತಿಯೇನೊ ಇತ್ತು. ಆದರೆ ಅವರೂ 
ಅಸಹಾಯಕರಾಗಿದ್ದಾರೆ. ನೂರಾರು ಪ್ರಯಾಣಿಕರನ್ನು ಹೊತ್ತು ಒಯ್ಯುವಾಗ ಅಪಾಯಗಳನ್ನು 
ಸ್ವಾಗತಿಸಲು ಅವರ್ಯಾರೂ ಸಿದ್ಧವಿರಲಿಲ್ಲ. 


ಪ್ರಪಂಡ ಬಿರುಗಾಳಿ, ಸು೦ಟರಗಾಳಿಯಾಯಿತು. ಸಾವಿರ ಕಿಲೋಮೀಟರ್‌ ವೇಗದಲ್ಲಿ 
ಗಾಳಿಯ ಬೀಸು ಕಡಲನ್ನು ಕಲಕಿ ಅಲ್ಲೋಲ ಕಲ್ಲೋಲ ಮಾಡಿದೆ. ಸಮುದ್ರದಲ್ಲಿ ಭಯಂಕರ 
ಒತ್ತಡ, ಹಡಗು ಮಾರ್ಗದಲ್ಲಿ ಮೃತ್ಯುಕೂಪಗಳಾಗಿ ತೀವ್ರಗತಿಯ ಸುಳಿಗಳುಂಟಾಗಿವೆ. 
ದಿನ ದಿನಕ್ಕೆ ಪರಿಸ್ಥಿತಿ ಪ್ರಕೋಪಕ್ಕೇರುತ್ತಿದೆ. 


ಪೋರ್ಟ್‌ಬ್ಲೇರ್‌ನ ಬದುಕು ಸ್ತಬ್ಧವಾಗಿದೆ. ಎಲ್ಲಿರುವವರು ಅಲ್ಲಲ್ಲಿಯೇ ಇರಬೇಕಾಗಿದೆ. 
ಸಮುದ್ರದಲ್ಲಿಳಿಂಯುವುದು ಅಪಾಯವೆಂಬ ಫಲಕಗಳನ್ನು ಅಲ್ಲಲ್ಲಿ ನೆಟ್ಟಿದ್ದಾರೆ. ಒಂದು 
ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ಹೋಗುವ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ದೋಣಿಗಳನ್ನು 
ನಿಲ್ಲಿಸಲು, ಗೂಟಕ್ಕಿಡಲು ಕಟ್ಟಿರುವ ಜೆಟ್ಟಿಗಳು (ಚಾಚು ದಂಡೆಗಳು) ಛಿದ್ರ ಛಿದ್ರವಾಗಿ, 
ಪರಸ್ಪರ ಸಂಚಾರ ಸ್ಥಗಿತಗೊಂಡಿದೆ. ಅಪಾಯಕ್ಕೊಳಗಾಗಿರಬಹುದಾದ ಮೀನುಗಾರರ 
ಪತ್ತೆ ಹಚ್ಚಲು, ರಕ್ಷಿಸಲು ಹೆಲಿಕಾಪ್ಟರುಗಳು ಆಕಾಶದಲ್ಲಿ ಅಡ್ಡಾಡುತ್ತಿವೆ. 


ಅ೦ಡಮಾನದಾಚೆಗಿನ, ಬೇರೆ ಬೇರೆ ರಾಜ್ಯಗಳ ಜೊತೆಗೆ ಸ೦ಪರ್ಕವೇ ಸ್ಥಗಿತಗೊಂಡಿದೆ. 
ಕಲ್ಕತ್ತಾದಿಂದ ಬಂದ ಪ್ಲೇನ್‌ಗಳು ಪೋರ್ಟ್‌ಬ್ಲೇರ್‌ನ "ಏರ್‌ಪೋರ್ಟ್‌" ನ್ನು ತಲುಪದೆ 
ಮರಳಿವೆ. ಅಂಚೆ ವ್ಯವಸ್ಥೆ ಇಲ್ಲ. ತಂತಿ ಕೊಡಲೂ ಆಗುತ್ತಿಲ್ಲ. 

26ಕ್ಕೆ ಹೊರಡಬೇಕಾಗಿದ್ದ ಹಡಗು 27-28 ಕ್ಕೂ ಹೂರಡಲಿಲ್ಲ. ಬೆಳಿಗ್ಗೆ ಸುದ್ದಿ 
ಹೊರಡುವುದೆಂದಿದ್ದರೆ, ಮರುಗಳಿಗೆಯೆ ವಿಶೇಷ ಸುದ್ದಿಯಲ್ಲಿ, ಹಡಗು ರದ್ದಾಗಿದೆ ಎಂಬ 
ಸೂಚನೆ! 


ನಮ್ಮ ಮೇಲಿನ ಸಹಾನುಭೂತಿಯಿಂದಾಗಿ ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ 
ನಿರ್ದಾರಗಳಿಂದಾಗಿ ನಮಗುಂಟಾಗಬಹುದಾದ ತೊಂದರೆ ಗಮನಿಸಿ, ಷಿಪ್ಪಿ೦ಗ್‌ 
ಕಾರ್ಪೋರೇಷನ್‌ನ ಮ್ಯಾನೇಜರು, ತಾವೆ ಖುದ್ದಾಗಿ ಬಂದು , ಹಡಗು ಹೊರಡುವುದನ್ನು 
ತಿಳಿಸುವವರೆಗೆ ನೆಮ್ಮದಿಯಾಗಿ ಇರಲು ಹೇಳಿ ಹೋದರು. ಅವರ ಅಂತಸ್ತು, ಅಧಿಕಾರ 
ಏನು? ಆದರೂ ಆತನಲ್ಲಿನ ಮಾನವೀಯತೆ ಸಹಾನುಭೂತಿಗಳು ನಮ್ಮನ್ನು ಚಕಿತಗೊಳಿಸಿದವು. 


ಈ ಮಧ್ಯೆ ನನ್ನ ಗೆಳತಿಗೆ ಹೊಸ ಯೋಚನೆ ಹೊಳೆದಿತ್ತು. ಹೇಗಾದರೂ ಮಾಡಿ 
ಯಾರಾದರೂ ಒಬ್ಬರು ಫಲೈಟ್‌ ನಲ್ಲಿ ಹೋಗಿ, ಸುದ್ದಿ ಮುಟ್ಟಿಸುವುದು - ಅದೂ ಏನು! 
ನಾವೆಲ್ಲಾ ಸುರಕ್ಷಿತವಾಗಿದ್ದೇವೆ, ಹಡಗು ತಡವಾಗಿ ಹೊರಡುವುದರಿಂದ, ಬರಲು 
ವಿಳಂಬವಾಗುತ್ತದೆ, ಗಾಬರಿ ಬೇಕಿಲ್ಲ! ಎಂದು ತಿಳಿಸುವುದು. 


ಆದರೆ ಏರ್‌ ಟಿಕೆಟ್ಸ್‌ ಸಿಗಬೇಕಲ್ಲ ! ಕಮಿಷನರ್‌ ಅನ್ನು ನೋಡಿ, ಅವರ ಶಿಫಾರಸಿನ 
ಮೇಲೆ ಏರ್‌ಪೋರ್ಟ್‌ ಅದಿಕಾರಿಂಶೂಬ್ಬರನ್ನು ಕ೦ಡು, ನಮ್ಮ ಗಂಬೀರ ಪರಿಸ್ಥಿತಿ 
ಏನೆಂಬುದನ್ನು ವಿವರಿಸಿ, ವಿ.ಐ.ಪಿ. ಗಳಿಗಾಗಿ ಕಾದಿರಿಸಿರುವ ಟಿಕೇಟುಗಳಲ್ಲಿ ಎರಡನ್ನು 
ನೀಡಲು ಒಪ್ಪಿಗೆ ಪಡೆದು ಬಂದೆವು. ಆದರೇನು 9 ಪ್ಲೈಟ್ಸ್‌ ಕೂಡಾ ಕ್ಕಾನ್ಗೆಲ್‌ ನಮ್ಮ 
ವಿಧಿಯನ್ನು ಹಳಿಯುತ್ತಾ ಕೊರಗಿದೆವು. ಮಳೆ ಇಲ್ಲದಿದ್ದರೂ “ಡಿಪ್ರೆಶನ್‌' ಇತ್ತು. ಪೈರ್ಣವಾಗಿ 
ಹಡಗು ಮಾರ್ಗ ನಿರಾತಂಕಗೊಳ್ಳುವವರೆಗೂ, ಸುಳಿಗಳಿಂದ ಮುಕ್ತವಾಗುವವರೆಗೂ, 
ಚಂಡ ಮಾರುತ ನಾರ್ತ್‌ವೆಸ್ಟ್‌ ಕಡೆಗೆ ಧಾವಿಸುವ ವರೆಗೂ ಹಡಗು ನೀರಿಗಳಿಯುವುದಿಲ್ಲ 
- ಇದೇ ಎಲ್ಲರ ನಿಷ್ಟುರ ನಿರ್ಧಾರವಾಗಿತ್ತು. 


ಈ ಮಧ್ಯೆ ನಮ್ಮ ಬೇಸರವನ್ನು ಕಳೆಯಲು, ಹತ್ತಿರದಲ್ಲಿಯೇ ಇದ್ದ ಕಾಲೇಜಿಗೆ 
ಬೇಟಿಕೊಟ್ಟೆವು. ಮಳೇ ಬಿರುಗಾಳಿಗಳಿಂದಾಗಿ, ಕಾಲೇಜಿನ ಲ್ಯಾಬೊರೇಟರಿಂತು ಗಾಜಿನ 
ವಸ್ತುಗಳು, ಕಾಲೇಜಿನ ಕೆಲವು ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿದ್ದವು. ಬೆಯಂಕರ 
ಗಾಳಿ ಮುಳೆಗಳಿಂದಾಗಿ ಕಾಲೇಜಿಗೆ ರಜೆ ಇತ್ತು. ರಸ್ತೆಂರುಲ್ಲಿ ನಡೆಯುತ್ತಿದ್ರೆ ಗಾಳಿಯಲ್ಲಿ 
ತೇಲಿ ಹೋಗುವಂತಾಗುತ್ತಿತ್ತು. ಎದುರಿನ ಸಮುದ್ರದಲ್ಲಿ ಅಲೆಗಳೆದ್ದು ಅಪ್ಪಳಿಸುವುದರಿಂದ 
ನೊರೆ ಬೆಟ್ಟಗಳೆ ನಡೆದು ಬಂದಂತಾಗುತ್ತಿತ್ತು. ಉದ್ರಿಕ್ತ ಅಲೆಗಳು ಕಟ್ಟೆಯ ಸಂಕೊಲೆಗಳನ್ನು 
ಒಡೆದು ನಡು ರಸ್ತೆಗೂ ನುಗ್ಗಿದವು. ಎಲ್ಲಿ ಕೊಚ್ಚಿಕೊಂಡ ಏನಾಗುತ್ತೇವೊ ಎಂದು 
ಹೆದರಿಕೆಯಾದರೂ ಸಾಹಸದಿಂದ ನಡೆದು ಕಾಲೇಜು ತಲುಪಿ, ಅಲ್ಲಿದ್ದ ಪ್ರಾಂಶುಪಾಲರು 
ಮತ್ತು ಉಪನ್ಯಾಸಕರನ್ನು ಮಾತನಾಡಿಸಿಕೊ೦ಡು ಬಂದವು. ಜೀವ ಶಾಸ್ತ್ರ ವಿಬಾಗದ 
ಪ್ರಯೋಗ ಶಾಲೆ ನಿಜವಾಗಿಯೂ, ನೋಡಲು ಯೋಗ್ಯವಾಗಿತ್ತು. ಸಮುದ್ರ ಜೀವಿಗಳಲ್ಲಿನ 
ವವಿದೆ, ಜಾತಿ ವರ್ಗಗಳನ್ನು ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲಿ ರಕ್ಷಿಸಿ, ಸಂಗ್ರಹಿಸಿ 
ಗಾಜಿನ ಸೀಸೆಗಳಲ್ಲಿ ಪ್ರದರ್ಶಿಸಿದ್ದರು. ಅವುಗಳ ವಿವರ ಬರೆದು ಕೊಂಡು, ಪರಸ್ಫರ ಸ್ನೇಹ 
ಎನಿಮಯ ಮಾಡಿಕೊ೦ಡು ನಮಸ್ಕಾರ ಹೇಳಿ ಹೂರಟು ಬಂದೆವು. 


ಅಂತೂ ಇಂತೂ ಹೊರಟಿತು ಹಡಗು:- 


ಹಿಂದಿನ ಮೂರು ದಿನಗಳಿಂದಾದ ಅನುಬ'ವದಿಂದ ಈ ದಿನ ಅಂದರೆ, 29ನೇ 
ನವೆಂಬರ್‌ ಕೂಡ ನಮ್ಮಲ್ಲಿ ಲವಲವಿಕೆ ಮೂಡಿಸಲಿಲ್ಲ. ನಮ್ಮ ಪ್ರಯಾಣದ ವಿಚಾರದಲ್ಲಿ, 
ನಿರಾಸಕ್ತರಾಗಿ ಉಳಿದೆವು. ಹೊತ್ತು ಹೊತ್ತಿಗೆ ತಿನ್ನುವುದು, ಅಲೆಯುವುದು ಅಷ್ಟೆ! ಸೋತು 
ಸೊರಗಿದ ಮುಖಗಳನ್ನು ಹಾಕಿಕೊಂಡು ಹುಚ್ಚರಂತೆ ಅಲೆಯುವ ನಮ್ಮ ಬಗ್ಗೆ ಜನ 
ಮುನಸ್ಸಿನಲ್ಲಿಂಯೆ ಅಂತ್ಕ್ಯೋ ಪಾಪ! ಎಂದು ಉಸಿರ್ಗರೆದಿರಬೇಕು. ಹಣದ ಮುಗ್ಗಟ್ಟು 
ಬೇಸರಗಳಿಂದ ಒಂದೆರಡು ಸಲ ಹೋಟೆಲ್‌ ಭೇಟಿಯನ್ನು ತಪ್ಪಿಸಿದೆವು. ಆದರೆ ಮಾನಿಗಳೆ 
ನಮ್ಮನ್ನು ಹುಡುಕಿಕೊಂಡು ಬಂದು ಹಣ ಬೇಕಾದರೆ, ತಮ್ಮಲ್ಲಿ ಇರುವ ತಲಾ 500/- 
ರೂ. ಗಳಂತೆ ಕೊಡಲು ಮುಂದಾದರು. ಹಾಗೆಯೆ ನಾಗರಾಜ್‌ರವರೂ ಹಣದ ಅವಶ್ಯಕತೆ 
ಬಿದ್ದಲ್ಲಿ ಸಂಕೋಚ ಪಡೆದೆ ತಮ್ಮಿಂದ ಪಡೆಯಬೇಕೆಂದು ಒತ್ತಾಯಿಸಿದರು. ಅವರೆಲ್ಲರ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 70 


ಔದಾರ್ಯಕ್ಕೆ ನಮ್ಮ ಹೃದಂರು ತುಂಬಿ ಬಂತು. ಖಂಡಿತವಾಗಿಂಯೂ ಅಗತ್ಯಬಿದ್ದಲ್ಲಿ 
ತೆಗೆದುಕೊಳ್ಳುವೆವೆಂದು ಸೌಜನ್ಯಕ್ಕೆ ಹೇಳಿದೆವಾದರೂ, ನಮ್ಮ ನಮ್ಮಲ್ಲಿದ್ದ ಹಣದಿಂದಲೇ, 
ಸಂಯಮದಿಂದ ನಿರ್ವಹಿಸಿಕೊಂಡೆವು. 


ಈ ದಿನವಾದರೂ ಕೊನೆಯ ಬ್ರೇಕೆ ಫಾಸ್ಟ್‌ ಆಗಲೆಂದು ಹಾರೈಸಿ ಹೋಟೆಲಿಗೆ 
ಹೋದೆವು. ತಿಂಡಿ ತಿಂದು ಹಿಂತಿರುಗಿ ಬರುವಷ್ಟರಲ್ಲಿ ಹಾಸ್ಟಲಿನ ಕೌಂಟರಿನಲ್ಲಿದ್ದ “ತಂಬಿ' 
ಒಂದು ಸಂತೋಷದ ಸುದ್ದಿ ಹೇಳಿದ. ॥॥ ಗಂಟೆಗೆ ಹಡಗು ಹೊರಡುತ್ತದೆ. 10 ಗಂಟೆ 
ವೇಳೆಗೆ ರಿಪೋರ್ಟ್‌ ಮಾಡಿಕೊಳ್ಳಬೇಕೆಂದು "ಷಿಪ್ಪಿಂಗ್‌ ಕಾರ್ಪೊರೇಷನ್‌ ಮ್ಯಾನೇಜರ್‌ 
ಇಸ್ಸಾರ್‌ ಅವರೆ ಖುದ್ದಾಗಿ ಬಂದು ಹೇಳಿ ಹೋಗಿದ್ದರಂತೆ! ನಮ್ಮ ಸಂತೋಷಕ್ಕೆ ಪಾರವೆ 
ಇಲ್ಲ. ನಿಂತಲ್ಲಿ ನಿಲ್ಲಲಾಗದೆ ಎದ್ದು ಕುಣಿಯಬೇಕೆಂದೆನಿಸಿತು. ಆಗಲೆ ರೆಕ್ಕೆ ಹಚ್ಚಿಕೊಂಡು, 
ಹಾರಿ ಹಡಗು ಹತ್ತಿ ಕೂರಬೇಕನಿಸಿತು. ಆದರೂ ಎಲ್ಲರ ಮನಸ್ಸಿನ ಮೂಲೆಂಯಲ್ಲೆಲ್ಲೊ 
ಸಣ್ಣಗೆ ಒಂದು ಸಂಶಯ ನುಸುಳಿತು. ನಿಜವಾಗಿಯೂ ಹೋಗುತ್ತಿದ್ದೇವೆಯೆ? -ಎಂದು 
| ಇದನ್ನೆ ಕೇಳಿದರು, ಹುಡುಗರೆಲ್ಲರೂ !! 


ಇನ್ನು ನಿರಾಶೆಯರಾಗಲಾರದು ನಿನ್ನೆಂತು ದಿನದ್‌ ನಮ್ಮ ಹರಕೆ ಪೂಜೆಗಳು 
ಪೊಳ್ಳಾಗಲಾರವು (ಹಿ೦ದಿನ ದಿನ ಅಬರ್‌ ಡೀನ್‌ ಚೌಕದಲ್ಲಿರುವ ಗಣೇಶನಿಗೆ ಅರ್ಚನೆ 
ಆರತಿಗಳನ್ನು ಮಾಡಿಸಿದ್ದೆವು) ಎನಿಸಿ ಮತ್ತೆ ವ್ಯಾನ್‌ನ ವ್ಯವಸ್ಥೆ ಮಾಡಿ ಹ್ಯಾಡೋ ಜೆಟ್ಟಿಯತ್ತ 
ಸಾಗಿದೆವು. 


ಬೇಕಾದಷ್ಟು ಜನ ಸಂದಣಿಯಿತ್ತು. ಎಲ್ಲರ ಮೆಡಿಕಲ್‌ ಸಿರ್ಟಿಪಿಕೇಟ್‌ ಮಾಡಿಸಿ 
ಬ೦ದದ್ದಾಯಿತು. ಹತ್ತುವಾಗ ನೂಕು ನುಗ್ಗಲಾದರೆ ನಮ್ಮ ನಮ್ಮ ಲಗೇಜಿನೊಂದಿಗೆ ಒಳಗೆ 
ಹೋಗುವುದು ಹೇಗೆ ಅನಿಸಿ, ಹಡಗಿನಲ್ಲಿನ ನಮ್ಮ ಸ್ನೇಹಿತರನ್ನು ಕೇಳಿಕೊಂಡಾಗ ಭರವಾದ 
ಕೆಲವು ವಸ್ತುಗಳನ್ನು ಹುಡುಗರ ಮೂಲಕ ಮೊದಲೆ ಒಳಗೆ ಕಳಿಸುವ ಅವಕಾಶ ಕಲ್ಪಿಸಿದರು. 
ಹಾಗೆಯೆ ಅವರು ಅಲ್ಲಿಯೆ ಉಳಿದು ಸ್ಥಳಗಳನ್ನು ಕಾಯಲೂ ಅವರೆ ಹೇಳಿದರು. ಸದ್ಯಕ್ಕೆ 
ನಮ್ಮ ಸೀಟಿಗಳ ಸಮಸ್ಯೆ ದೂರವಾಯಿತು. 


ಕ್ಕೂ ಮೂಲಕವೇ ನಾವೂ ಹತ್ತಿದೆವು. ಈ ಸಲದ ಪ್ರಯಾಣಿಕರು ಸಂಖ್ಯೆಯಲ್ಲಿ 
ಹೆಚ್ಚಿದ್ದರು. ಮೊದಲಿಗಿಂತ ಗಿಜಿ ಗಿಜಿ. ಹೆಜ್ಜೆ ಇಡುವುದಕ್ಕೂ ಜಾಗವಿಲ್ಲದಂತೆ ಜನ 
ಆಕ್ರಮಿಸಿಕೊಂಡು ಬಿಟ್ಟಿದ್ದರು. 

ಗೂಟ ಬಿಚ್ಚಿತು. ಎರಡು ಟಗ್ಗರ್‌ಗಳು ಬಂದವು. ನಮ್ಮ ಹಡಗಿನ ಮೂಗಿಗೆ ಬಿಗಿದ 
ಹಗ್ಗವನ್ನು ಎಳೆದುಕೊಂಡು ಒಂದಷ್ಟು ದೂರ ಬಲಶಾಲಿಗಳು ನಡೆದವು. ನಿದಾನವಾಗಿ, 
ಗಂಭೀರವಾಗಿ, ಭಾರವಾದ ಹೆಜ್ಜೆಗಳಿಟ್ಟು ನಡೆಯುವ ಮದುವಣಗಿತ್ತಿಯಂತೆ ನಮ್ಮ ಹಡಗು 
ಚಲಿಸಿತು. ಆಗಲೆ ವ್ಯತ್ಯಾಸ ನಮ್ಮ ಅನುಭವಕ್ಕೆ ಬಂತು. ಈಗ ತಾನೆ ಕಡಲನ್ನು ಕಲಕಿ 
ಉತ್ಪಾತಗಳನ್ನುಂಟು ಮಾಡಿ ಸರಿದಿದ್ದ ಸುಂಟರಗಾಳಿಯ ಪ್ರಬಾವದಿಂದ ಪೂರ್ತಿಂಯಾಗಿ 
ಸಮುದ್ರ ಮುಕ್ತವಾಗಿರಲಿಲ್ಲ. ಒಳಗಿನ ಒತ್ತಡ, ಮತ್ತು ಅಲೆಗಳಿಂದಾಗಿ ಹಡಗಿನ ತೂಗಾಟ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 71 


ಹೆಚ್ಚಾಗಿತ್ತು. ನಡೆಯುವುದಕ್ಕೆ ಆಗುತ್ತಿರಲಿಲ್ಲ. ಎದ್ದರೆ ಜೋಲಿ ತಪ್ಪಿ ಬೀಳುವಂತಾಗುತ್ತಿತ್ತು 
ಇದರಿಂದಾಗಿ ಹೊಟ್ಟೆಯಲ್ಲಿ ತೊಳಸು, ವಾಂತಿ. ಈ ಸಲ ಹಡಗು ಹೊಲಸೆದ್ದು ಹೋಯಿತು 
ತಾಜಾ ಸಮುದ್ರದ ಗಾಳಿ ಕುಡಿಯಲು ಅವಕಾಶವಿದ್ದ ಡೆಕ್ಕುಗಳಲ್ಲೂ ಎಲ್ಲೆಲ್ಲೂ ವಾಂತಿ 


ಹುಡುಗರ ಜೊತೆಗೆ ನಾನೂ ಸಿಕ್‌ಲಿಸ್ಟ್‌ ಸೇರಿದೆ. ಊಟ ತಿಂಡಿಗಳು ಬೇಡವಾದವು. 


ಅಸ್ವಸ್ಥತೆಯ ಜೊತೆಗೆ ಹೃದಯ ಭಾರವಾಗಿತ್ತು. ಆತ್ಮೀಯ ಗೆಳೆಯರೊಬ್ಬರ ಪ್ರೀತಿ 
ಔದಾಂರ್ಕುಗಳ, ಅತಿಥಿ ಸತ್ಕಾರಗಳ ಸವಿಂಯುಂಡು ತಣಿದ ಮನಸ್ಸಿಗೆ ಅವರಿಂ 
ಬೀಳ್ಕೊಳ್ಳುವಾಗ ಉಂಟಾಗುವ ಭಾವನೆಯೇ ನನ್ನ ಮನಸ್ಸಿಗಾಯಿತು. ತಲೆತುಂಬ ನೆನಪುಗ 
ಹೊರೆ; ಹೃದಯ ತುಂಬ ಬಾವನೆಗಳ ತೊರೆ; ಕಣ್ತುಂಬ ಆ ಅಂಡಮಾನದ ಕಡ 
ದಂಡೆಗಳು; ಕಡಲ ನೀಲಿ ಬಾನ ನೀಲಿಗಳ ಸೊಗಸು; ಅಚ್ಚ ಹಸಿರು ಗುಡ್ಡಗಳು .. 
ಅವುಗಳ ಅಕ್ಷಯ ಸೌಂದರ್ಯದ ಕನಸುಗಳು ತೇಲುತ್ತಿದ್ದವು. 


ಹಡಗು ಕದಲುತ್ತಿದ್ದಂತೆ ನಮ್ಮ ಸೀಟುಗಳ ಬಳಿಯ ಬೃಹತ್‌ ಕಿಟಕಿಯೊಂದರಿಂದ 
ಹೊರಗೆ ಮುಖವಿಟ್ಟು ಕಟ್ಟ ಕಡೆಯ ನಿಸರ್ಗ ದೇಗುಲ ದರ್ಶನ ಪಡೆದೆ. ನನ್ನ ಕೊನೆಯ 
ವಿದಾಯ ಹೇಳಿದೆ. ತೆಂಗು, ಕೌಂಗುಗಳು ತೋಳ ಬೀಸಿ ನಕ್ಕು ಬೀಳ್ಕೊಟ್ಟವು. ಅಂಡಮಾನದ 
ಆಕಾಶದಲ್ಲಿ ನನ್ನ ನೆನಪಿನ ಮಲ್ಲಿಗೆಗಳು ಚಿಕ್ಕೆಗಳಾಗಿ ಅರಳಿ ಹೊಳೆಯುತ್ತಿರಲೆಂದು ಬಯಸಿದೆ. 


ಅಗಲಿಕೆಂಯು ವೇದನೆ ೦ರರಾರಿಗೂ ಅರ್ಥವಾಗಲಾರದು ಎಂದುಕೊಂಡ. 
ನಿಧಾನ..ನಿಧಾನವಾಗಿ ಸಾಗುತ್ತ ನಮ್ಮ ಹಡಗು ದೂರ... ದೂರ... ದೂರವನ್ನು ಕ್ರಮಿಸುತ್ತಿತ್ತು. 
ನಮ್ಮ ಯಾವ ಭಾವನೆಗಳಿಗೂ ಸ್ಪಂದಿಸದೆ ತನ್ನ ಪಾಡಿಗೆ ತಾನು ಅಲೆಗಳೊಡನಾಟದಲ್ಲಿ 
ತೂಗುಯ್ಯಾಲೆಯಾಡುತ್ತಾ ನಮಗ ಜೋಗುಳ ಹಾಡುತ್ತ ತನ್ನ ಗಮ್ಮದತ್ತ ಸರಿಯುತ್ತಿತ್ತು. 


ಮತ್ತೆ ಮರಳಿ ಯಾಂತ್ರಿಕ ಬದುಕಿನ ಪ್ರವಾಹದಲ್ಲಿ ಮುಳುಗೇಳುತ್ತಲೆ ಈ ನೆನಪುಗಳ 
ಕಾಮನಬಿಲ್ಲಿನಾಕರ್ಷಣೆಗೆ ಕ್ಷಣವಾದರೂ ನಿಂತು ಅನುಭವಿಸಬಲ್ಲೆನೇ? - ಎನಿಸಿತು. 


ಇದಾವುದರ ಆಲೋಚನೆಗಳಿಲ್ಲದೆ ಹುಡುಗರು ಅವರವರ ಸಂಭ್ರಮ ಉಲ್ಲಾಸಗಳಲ್ಲಿ 
ಕಳೆದುಹೋಗಿದ್ದರು. “ಹಾಂ್‌ ಜೀವವೆ? ಎಂದು ನಿಟ್ಟುಸಿರಿಟ್ಟೆ. 


ಒಬ ಬು ಬ ಜು ಬ 


ಸ್ವರ್ಗ ದ್ವೀಪದ ಕನಸಿನ ಬೆನ್ನೇರಿ / 72 


